ಹಕ್ಕಾಂ ಗರ್‌ ಬರಿ ಭಲಾಯ್ಕಿ ಆಮ್ಕಾಂ ಗರ್ಜ್‌ ಬರಿ ॥ 
ಕೊಳಾಡ್‌ ಕಾಂಟ್ಯಾನ್‌ ಕಾಂಟೊ ಕಾಡ್‌ ಕಾಂಟ್ಯಾನಿ 
ಣಂ ಚಾಳಾಂ ಅಮ್ಮಿ ನೆಕ್ವೆಂ ಗೇಕ್ವೆಂ ಚಾಳಾಂ ಅವಿ 
 ಸಕಾಳ್‌ ಮಾಗ್ತಾಂ ತುಮ್ಕಾಂ ಬರೊ ಸಕಾಳ್‌ ಮಾಗಿ 
ಹಾನ್‌ ಭಾಷ್‌ ಕೊಂಕಣ ಆಮ್ಚಿ ಹಾಯ್‌ ಭಾಪ್‌ 
ಕ್ಲೂ ಸೊಬಿತ್‌ ಏಪ್ಲಾ ಸಂಸಾರ್‌ ಕಿತ್ಲೊ ಸೂ 
ಕರುಂ ಹೇಷ್‌ ಬರೇ ಕರುಂ ಹೇರ್‌ ಬರಂ ಕರುಂ ಹಪ್‌ 
ಕುಹೂ ಸಹಾಯ್‌ ದಿನ್ಟಾ ಪಯ ಲೊ ಗುಡ ಪಾ 


ROUGH 


NE ಇ ಹಾಲ ಆಮಿ. ಮುಡಿ ೨ ಮೇಕ ೮ ಬಜಾರ ಬಮು ಮೊ 
eon), 9 ಸಂಸ್ಥೆ, ಸಂತ ಎಲೋಶಿಯಸ್‌ ಕಾಲೇಜು 
pe ಮಂಗಳೂರು - 575 003 4 


li 


ನ್‌ ಮರ್‌ ಒಡೂ ನೂರ್‌ ಮಧ್‌ ಮಮ್‌ ಎ 


' ಕೊಂಕಣಿ ಕಲಿ 
ಕೊಂಕ್ಣಿ ಶಿಕುಯಾಂ 


Let’s Learn Konkani ಸ 
೫ OI 


ಗ 
ದ 
3 A 
ಎ 4 ಶ್ಯ 
yp $ “ಧೆ 
ಇ ಲೇಖಕ - ಸಂಪಾದಕ 4 
ಇ ಪ್ರೇಮ್‌ ಕುಮಾರ್‌ 
a (M.A., B.Ed., D.K.S., Sanskrit Kovida) 
| 
ಮೀ 
ಟಿ 2 
ನ SS SS, 
ಷೆ ಸಹಯ ಲೋ Ho) 
~) ಗ್ಲೇಡಿಸ್‌ ರೇಗೊ -:: Rplope esi 
CAN: VVAL 


ಪಠಿಕೀಲನೆ 
ಪ್ರೊ! ಆಲ್ಬನ್‌ ಕಾಸ್ತೆಲಿನೊ 


ಪ್ರಕಾಶಕರು 
ಕೊಂಕಣಿ ಸಂಸ್ಥೆ 

ಸಂತ ಎಲೋಶಿಯಸ್‌ ಕಾಲೇಜು 

ಮಂಗಳೂರು - 575 003 


‘Konkani Kaliyonna’ 


A Konkani learning book in 
Kannada Medium 


Author - Editor 


Prem Kumar. 

Grad. Asst. 

Govt. ೧. U. College, Siddakatte - 574 237 
Via Bantwal, Mangalore Dist. 


Co-ordinator 


Gladys Rego 
‘Ave Maria’ 
Veeranagar 
Mangalore - 574 193 


Scrutiniser 
Alban Castelino 


Near Kadri Tollgate GS ೧೬ 
Mangalore - 575 002 ಧ್ರ (ಗು 
Publishers : | 


Institute of Konkani 
St. Aloysius College 
Mangalore - 575 003 


First Edition : May 2001 
© Institute of Konkani 


St. Aloysius College, Mangalore - 3 
Price / ಬೆಲೆ: Rs. 25/- 


Printers : 
Codialbail Press, Mangalore - 575 003. 
Phone : 211113, 440617 


ವಿದೇಶಿ ನೆಲದಲ್ಲಿ ಜನಿಸಿ 
ಮಿಶಣರಿಯಾಗಿ ಮಂಗಳೂರಿಗೆ ಆಗಮಿಸಿ 
ಕೊಂಕಣಿಯನ್ನು 
ಅಪ್ಪಿಕೊಂಡು - ಮುದ್ದಿಸಿ, ಪ್ರೀತಿಸಿ, ಕಲಿತು 
ಕೃತಿಗಳಹ್ನು ರಚಿಸಿ 
ಹುಟ್ಟು ಕೊಂಕಬಿಗರಿಗಿಂತ 
ಹೆಚ್ಚಿಣೆ ಕೊಂಕಣಿಗರುಗಿ 
ಬುಳಿ ಅಮರರಾದ 
ಪಮಗೆ ಅದರ್ಶಪ್ರುಯರಾದ 
ವಂದೆರೀಯ ಗುರು 


ದ! ಆಂಜಿಲೊ ಫ್ರಾನ್ಸಿಸ್ಕೊ ಸಾವೆರಿಯೊ ಮುಫೆಯಿ 
ಇವರಿಗಿ 
ಈ ಕೃತಿಯನ್ನು ಅರ್ಪಿಸಲಾಗಿದೆ. 


ಕೊಂಕಣಿ ಕಲಿಯೋಣ 
ಪುಸ್ತಕ್‌ ಭಾಪುಂಕ್‌ 
ಏಕ್‌ ಹಜಾರ್‌ ಪ್ರತಿಯಾರಕ್‌ 
40% ಚನುದಾಸ್‌ ದಿಲ್ಲೆ ಹಾತಿರ್‌ 


(/ ಕರ್ನಾಟಕ ಕೊಂಕಣಿ ಸಾಹಿತ್ಯ್‌ ಅಕಾಡೆಮಿಚೊ [ಕ್ರಾ 
ಆಣು ಪ್ಕಾರ್‌ ಆಟಯಾ0ಪ್‌. 


ಕೊಂಕಣಿ ಅಧ್ಯಯನ್‌ ವಿಭಾಗ್‌ 
ಸಾಂ ಲುವಿಸ್‌ ಕೊಲೆಜ್‌ 
R ಮಂಗ್ಳುರ್‌ - 575 003. 


— ಒಂದು ಕಿರು ಪರಿಚಯ 


ಕೊಂಕಣಿ ಭಾಷೆಯು ಭಾರತೀಯ ಸಂವಿಧಾನದ ಎಂಟನೇ ಅನುಚ್ಛೇದದಲ್ಲಿ 
ಮಾನ್ಯತೆ ಪಡೆದ ಹದಿನೆಂಟು ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾಗಿದೆ. ಇದು ಭಾರತೀಯ 
ಆರ್ಯ ಭಾಷಾ ಕುಟುಂಬಕ್ಕೆ ಸೇರಿದ ಪುರಾತನ ಭಾಷೆಯಾಗಿದೆ. ಗೋವಾ ರಾಜ್ಯವು 
ಕೊಂಕಣಿಯ ಪ್ರಮುಖ ನೆಲೆಯಾಗಿದ್ದರೂ, ಅರ್ಧಕ್ಕಿಂತ ಹೆಚ್ಚು ಕೊಂಕಣಿ ಭಾಷಿಕರು 
ಕರ್ನಾಟಕದಲ್ಲಿದ್ದಾರೆ. ಇದಲ್ಲದೆ ಮಹಾರಾಷ್ಟ್ರ ಮತ್ತು ಕೇರಳದ ಕೆಲವು ಕರಾವಳಿ 
ಪ್ರದೇಶಗಳಲ್ಲೂ ಕೊಂಕಣಿಗರು ನೆಲೆಸಿದ್ದಾರೆ. ಒಟ್ಟಿನಲ್ಲಿ ಕೊಂಕಣಿಯು ಭಾರತದ 
ಪಶ್ಚಿಮ ಕರಾವಳಿ - ಕೊಂಕಣ ಪ್ರದೇಶದ ಭಾಷೆಯಾಗಿದ್ದು, ಹಲವಾರು ಪ್ರಾದೇಶಿಕ 
ವಿವಿಧತೆಗಳನ್ನು ಪಡೆದುಕೊಂಡಿದೆ. 


ಕೊಂಕಣಿಯು ಸಂಸ್ಕತ ಮೂಲದಿಂದ ಹುಟ್ಟಿದ ಭಾಷೆಯಾಗಿದ್ದು ಸಂಸ್ಕೃತದ 
ತತ್ಸಮ-ತದ್ಭವ ಶಬ್ದ ಭಂಡಾರವನ್ನು ಪಡೆದುಕೊಂಡಿದೆ. ಕೊಂಕಣಿಯು ಉಚ್ಚಾರಣೆಯಲ್ಲಿ 
ಬಂಗಾಳಿ ಭಾಷೆಯನ್ನು ಹೋಲುತ್ತದೆ. ತುಲನಾತ್ಮಕ ಅಧ್ಯಯನದಿಂದ ಕೊಂಕಣಿ 
ಭಾಷೆಯು ಹಿಂದಿ ಮತ್ತು ಮರಾಠಿಗಿಂತ ಸಂಸ್ಕೃತಕ್ಕೆ ಹೆಚ್ಚು ಸಮೊಪದ ಭಾಷೆಯಾಗಿದೆ 
ಎಂದು ತಿಳಿದು ಬರುತ್ತದೆ. 


ಐತಿಹಾಸಿಕ ಕಾರಣಗಳಿಂದ ಕೊಂಕಣಿ ಭಾಷಿಕರು ದೇಶದ ಬೇರೆ ಬೇರೆ ಭಾಗಗಳಲ್ಲಿ 
ಹರಿದು ಹಂಚಿ ಹೋದರು. ಕೊಂಕಣಿ ಬರವಣಿಗೆ - ಸಾಹಿತ್ಯ ಮತ್ತು ಪತ್ರಿಕೋದ್ಯಮವು 
ಒಂದಕ್ಕಿಂತ ಹೆಚ್ಚು ಲಿಪಿಗಳಲ್ಲಿ ಉತ್ಪತ್ತಿಯಾಗುತ್ತಿದೆ. ಇಂದು ಮುಖ್ಯವಾಗಿ ಕನ್ನಡ, 
ದೇವನಾಗರೀ ಮತ್ತು ರೋಮನ್‌ ಲಿಪಿಗಳಲ್ಲಿ ಕೊಂಕಣಿ ಪುಸ್ತಕಗಳು, ಪತ್ರಿಕೆಗಳು 
ಪ್ರಕಟವಾಗುತ್ತಿವೆ. ಕೊಂಕಣಿಯಲ್ಲಿ ಅನೇಕ ಉಪಭಾಷೆಗಳಿದ್ದು ಪ್ರಾದೇಶಿಕ ಭಿನ್ನತೆಗಳಿಂದ- 
ಹಲವಾರು ಸಲ ಒಂದು ಉಪಭಾಷೆಯನ್ನಾಡುವ ಜನರು ಇನ್ನೊಂದು ಉಪಭಾಷೆಯನ್ನಾಡುವ 
ಜನರನ್ನು ಅರ್ಥಮಾಡಿಕೊಳ್ಳಲು ಪರದಾಡುವ ಪರಿಸ್ಥಿತಿಯೂ ಇದೆ. ಪ್ರಾದೇಶಿಕ 


ಭಿನ್ನತೆಗಳಿಂದ ಹಾಗೂ ಒಂದಕ್ಕಿಂತ ಹೆಚ್ಚು ಲಿಪಿಗಳ ಬಳಕೆ ಇರುವುದರಿಂದ ಮಾನಕ 
ಕೊಂಕಣಿ (Standard Konkani)ಯು ಇನ್ನೂ ವಿಕಸಿತವಾಗಿಲ್ಲ. 


ಏನೇ ಇರಲಿ, ಇತಿಹಾಸದಲ್ಲಿ ಕೊಂಕಣಿ ಭಾಷೆ ಮತ್ತು ಕೊಂಕಣಿಗರು ಅನೇಕ 
ಕಷ್ಟ-ನಷ್ಟಗಳಿಗೆ ಒಳಗಾದರೂ ಕೊಂಕಣಿಯು ತನ್ನ ಹುಟ್ಟುಗುಣ - ಮೃದು ಮಧುರ 
ಸ್ವಭಾವವನ್ನು ಇನ್ನೂ ಉಳಿಸಿಕೊಂಡಿದೆ, ಕಾಪಾಡಿಕೊಂಡಿದೆ. ಯಾವುದೇ ಪ್ರತಿರೋಧವನ್ನು 
ಎದುರಿಸಿ ಜಯಿಸುವ ಆಂತರಿಕ ಸಾಮರ್ಥ್ಯವನ್ನು ಕೊಂಕಣಿಯು ಬೆಳೆಸಿಕೊಂಡಿದೆ. 


ಕೊಂಕಣಿಯು ಮುಖ್ಯವಾಗಿ ಸಂಸ್ಕೃತದ ತತ್ಸಮ-ತದ್ಭವ ಶಬ್ದಭಂಡಾರವನ್ನಲ್ಲದೆ, 
ಅನೇಕ ಅರಬೀ-ಫಾರಸೀ ಭಾಷೆಗಳ ಪದಗಳನ್ನು ತನ್ನದಾಗಿಸಿಕೊಂಡಿದೆ. ಇದಲ್ಲದೆ 
ಕೊಂಕಣಿಯು ಕನ್ನಡ, ತುಳು ಇತ್ಯಾದಿ ದ್ರಾವಿಡ ಭಾಷೆಗಳ ಪ್ರಭಾವಕ್ಕೂ ಒಳಗಾಗಿದೆ. 
ಪೋರ್ಚುಗೀಸ್‌, ಇಂಗ್ಲೀಷ್‌, ಹಿಂದಿ ಇತ್ಕ್ಮಾದಿ ಭಾಷೆಗಳ ಪದಗಳನ್ನೂ ಕೊಂಕಣಿಯು 
ಸ್ವೀಕರಿಸಿದೆ. ಒಟ್ಟಿನಲ್ಲಿ ಕೊಂಕಣಿಯು ಅಪಾರ ಶಬ್ದ ಸಂಪತ್ತನ್ನು ಪಡೆದುಕೊಂಡಿದೆ. 


ಕೊಂಕಣಿಯು ಇತರ ಭಾಷೆಗಳ ಪದಗಳನ್ನು ಸ್ವೀಕರಿಸಿ ತನ್ನ ಜಾಯಮಾನಕ್ಕೆ 
ತಕ್ಕಂತೆ ಬದಲಾಯಿಸಿ ತನ್ನದಾಗಿಸುವ ಗುಣವನ್ನು ಪಡೆದುಕೊಂಡಿದೆ, ಬೆಳೆಸಿಕೊಂಡಿದೆ. 


- ಪ್ರೇಮ್‌ ಕುಮಾರ್‌ 


| ಈ ಪುಸ್ತಕದ ಕುರಿತು 


" «ಕೊಂಕಣಿ ಕಲಿಯೋಣ” ಪುಸ್ತಕವು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಕನ್ನಡ 
ಮಾಧ್ಯಮದಲ್ಲಿ ಕೊಂಕಣಿ ಭಾಷೆಯನ್ನು ಕಲಿಸುತ್ತದೆ. 


ಕೊಂಕಣಿಯಲ್ಲಿ ಅನೇಕ ಉಪಭಾಷೆ (ಬೋಲಿ)ಗಳಿವೆ. ಆದರೆ ಇನ್ನೂ “ಮಾನಕ 
ಭಾಷೆ' ವಿಕಸಿತವಾಗಿಲ್ಲ. ಕರ್ನಾಟಕದಲ್ಲಿ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತನಾಡಲ್ಪಡುವ- 
ಮಂಗಳೂರನ್ನು ಕೇಂದ್ರವಾಗಿಟ್ಟುಕೊಂಡ - “ಮಂಗ್ಳುರೀ'” ಕೊಂಕಣೀ ಉಪಭಾಷೆಯಲ್ಲಿ 
ಈ ಪುಸ್ತಕವನ್ನು ರಚಿಸಲಾಗಿದೆ. “ಮಂಗ್ಗುರೀ” ಕೊಂಕಣಿ ಉಪಭಾಷೆಯು ಗೋವಾದಲ್ಲಿ 
ಆಡಳಿತ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬಳಸಲ್ಪಡುವ ಉಪಭಾಷೆಗೆ ಸವಮೂಪವಾಗಿದ್ದು, 
ಮಾನಕ ಕೊಂಕಣಿಯಾಗುವ ಎಲ್ಲಾ ಅರ್ಹತೆಗಳನ್ನೂ, ಗುಣಲಕ್ಷಣಗಳನ್ನೂ 
ಪಡೆದುಕೊಂಡಿದೆ. ಅದಲ್ಲದೆ ಇತರ ಉಪಭಾಷೆಗಳಿಗಿಂತ “ಮಂಗ್ಳುರೀ'' ಕೊಂಕಣಿಯಲ್ಲಿ 
ಅತೀ ಹೆಚ್ಚಿನ ಪುಸ್ತಕಗಳು ಮತ್ತು ಪತ್ರಿಕೆಗಳು ಪ್ರಕಟಗೊಂಡಿವೆ, ಪ್ರಕಟಗೊಳ್ಳುತ್ತಿವೆ. 


ಈ ಪುಸ್ತಕದಲ್ಲಿರುವ ಪಾಠಗಳನ್ನು ವಿಷಯಾನುಸಾರವಾಗಿ ಪ್ರಮುಖ ಹತ್ತು 
ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಸಾಮಾನ್ಯವಾಗಿ ಪ್ರತೀ ಪಾಠದ ಕೊನೆಯಲ್ಲಿ ಶಬ್ದಭ೦ಡಾರ 
ಶೀರ್ಷಿಕೆಯಡಿ ಆ ಪಾಠದಲ್ಲಿ ಬಳಸಿದ ಹೊಸ ಶಬ್ದಗಳ ವ್ಯಾಕರಣ ವಿಶೇಷತೆ ಮತ್ತು 
ಕನ್ನಡ ಅರ್ಥಗಳನ್ನು ನೀಡಲಾಗಿದೆ. ಇಂಗ್ಲೀಷ್‌ ಭಾಷೆಯ ಪ್ರಭಾವ ಇತ್ತೀಚೆಗೆ 
ಹೆಚ್ಚಾಗಿರುವುದರಿಂದ ಅರ್ಥಸ್ಪಷ್ಟತೆಗಾಗಿ ಇಂಗ್ಲೀಷ್‌ ಭಾಷೆಯಲ್ಲೂ ಅರ್ಥಗಳನ್ನು 
ನೀಡಲಾಗಿದೆ. ಆಧುನಿಕ ಭಾಷಾ ಕಲಿಕೆಯಲ್ಲಿ ವ್ಯಾಕರಣದ ನಿಯಮಗಳಿಗೆ ಒತ್ತು 
ಕೊಡುವುದಿಲ್ಲ. ಆದುದರಿಂದ ಈ ಪುಸ್ತಕದಲ್ಲಿ ಕಾರ್ಯಾತ್ಮಕ / ಪ್ರಯೋಗಾತ್ಮಕ 
ವ್ಯಾಕರಣ (80700100 grammar)ಕ್ಕೆ ಒತ್ತು ನೀಡಲಾಗಿದೆ. 


ಯಾವುದೇ ಹೊಸಭಾಷೆಯನ್ನು ಕೇವಲ ಪುಸ್ತಕದ ಆಧಾರದಿಂದ ಕಲಿಯಲು 
ಸಾಧ್ಯವಾಗದು. ಮಾತು ಅಥವಾ ಸಂಭಾಷಣೆ ಭಾಷಾ ಕಲಿಕೆಯ ಮೊದಲ ಹಾಗೂ 
ಪ್ರಮುಖ ಹಂತ. ಪುಸ್ತಕ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು ಅಷ್ಟೇ. 
ಹೊಸದಾಗಿ ಕೊಂಕಣಿ ಕಲಿಯುವವರು ಕೊಂಕಣಿ ಭಾಷಿಕರೊಡನೆ ಸ್ವಲ್ಪವಾದರೂ 


Vii 


ಸಂಪರ್ಕ-ಸಂಭಾಷಣೆ ಇಟ್ಟುಕೊಂಡರೆ ಕೊಂಕಣಿಯನ್ನು ತೀರಾ ಸುಲಭವಾಗಿ ಈ 
ಪುಸ್ತಕದ ಸಹಾಯದಿಂದ ಕಲಿಯಬಹುದು. 


ಕನ್ನಡ ಬಲ್ಲ ಹೊಸ ಕೊಂಕಣಿ ವಿದ್ಯಾರ್ಥಿಗಳಿಗೆ ಹೊಸ ಲಿಪಿ ಕಲಿಯುವ 
ಕೆಲಸವಿಲ್ಲ. ಆದರೆ ಉಚ್ಚಾರಣೆಯ ಬಗ್ಗೆ ಎಚ್ಚರಿಸಬೇಕಾಗುತ್ತದೆ. ಕೊಂಕಣಿಯು 
ತನ್ನದೇ ಆದ ಉಚ್ಚಾರಣಾ ವಿಶೇಷತೆಯನ್ನು ಹೊಂದಿದೆ. ಕನ್ನಡವನ್ನು ಓದಿ ಉಚ್ಚರಿಸಿದ 
ಹಾಗೆಯೇ ಕೆಲವು ಕೊಂಕಣಿ ಪದಗಳನ್ನು ಓದಿ ಉಚ್ಚರಿಸಿದರೆ ತಪ್ಪುಗಳಾಗಬಹುದು. 
ಕೊಂಕಣಿ ಉಚ್ಚಾರಣೆಯ ಬಗ್ಗೆ ವಿವರಣೆ ನೀಡಲು ಈ ಪುಸ್ತಕದಲ್ಲಿ ಸಾಧ್ಯವಾಗಿಲ್ಲ - 
ಈ ಬಗ್ಗೆ ಕೊಂಕಣಿ ಅಭ್ಯಾಸಿಗಳು ನನ್ನನ್ನು ಕ್ಷಮಿಸಬೇಕು. ಈ ನಿಟ್ಟಿನಲ್ಲೂ ಕೊಂಕಣಿ 
ವಿದ್ಯಾರ್ಥಿಗಳು ಕೊಂಕಣಿ ಭಾಷಿಕರ ಸಹಾಯ ಪಡೆಯಬೇಕಾಗುತ್ತದೆ. 


ಕೃತಜ್ಞತೆಗಳು 

ಈ ಪುಸ್ತಕವನ್ನು ರಚಿಸಲು ನನಗೆ ಪ್ರೇರಣೆ ನೀಡಿದ ಹಿರಿಯ ಕೊಂಕಣಿ ಸಾಹಿತಿ 
ಶ್ರೀಮತಿ ಗ್ಲೇಡಿಸ್‌ ರೇಗೊ, ಮಂಗಳೂರು ಇವರಿಗೆ, ಈ ಪುಸ್ತಕವನ್ನು ಪರಿಶೀಲಿಸಿದ 
ಶ್ರೀ ಆಲ್ಬನ್‌ ಕಾಸ್ತೆಲಿನೊನವರಿಗೆ ಮತ್ತು ಮುನ್ನುಡಿ ಬರೆದು ನನ್ನನ್ನು ಪ್ರೋತ್ಸಾಹಿಸಿದ 
ಸಂತ ಎಲೋಸಿಯಸ್‌ ಕಾಲೇಜಿನ ಪ್ರಿನ್ಸಿಪಾಲರಾದ ರೆ! ಫಾ! ಪ್ರಶಾಂತ್‌ ಮಾಡ್ತಾ 5. 3. 
ಗುರುಗಳಿಗೆ ನಾನು ಚಿರಯಣಿಯಾಗಿದ್ದೇನೆ. 

ಪುಸ್ತಕ ಪ್ರಕಟಣೆಯ ಭಾರ ಹೊತ್ತ ಕೊಂಕಣಿ ಸಂಸ್ಥೆ, ಸಂತ ಎಲೋಶಿಯಸ್‌ 
ಕಾಲೇಜು, ಮಂಗಳೂರು ಇವರಿಗೆ ಮತ್ತು ಆಕರ್ಷಕವಾಗಿ ಮುದ್ರಿಸಿಕೊಟ್ಟ ಕೊಡಿಯಾಲ್‌ಬೈಲ್‌ 
ಪ್ರೆಸ್‌, ಮಂಗಳೂರು ಇವರಿಗೂ ನನ್ನ ಕೃತಜ್ಞತೆಗಳು. 


- ಪ್ರೇಮ್‌ ಕುಮಾರ್‌ 


ಪಾರಿ ಾಂಿ.. 


Viii 


ಮುಸುಡಿ 


ತೇ 


ದಕ್ಷಿಣ ಕನ್ನಡ ಪ್ರಾಂತ್ಯವು ಮೂನುಗಾರಿಕೆ, ತೆಂಗು, ಅಡಿಕೆ ಬೆಳೆ, ಗೇರು ಕೃಷಿ 
ಮತ್ತು ಯಕ್ಷಗಾನ ಕಲೆ, ಕೋಳಿ ಅಂಕ, ಕಂಬಳದಂತಹ ಜಾನಪದ ಆಟಗಳಿಗೆ ಹಾಗೂ 
ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೇ, ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಸುಲಲಿತವಾಗಿಯೂ 
ಮಧುರವಾಗಿಯೂ ಮಾತನಾಡಲು ಬರುವಂತಹ ಪ್ರಾಂತ್ಕವಾಗಿದೆ. ಕೊಂಕಣಿ - 
ಇಂಗ್ಲಿಷ್‌ ಬಟ್ಲರ್‌ ಆದರೂ, ಮಲೆಯಾಳಂ - ತಮಿಳು ಭಾಷೆಯನ್ನು ಅರ್ಥೈಸಲು 
ಸಕ್ತರು. ಎರಡು - ಮೂರು ಭಾಷೆಗಳನ್ನು . ಬಲ್ಲದ ವ್ಯಕ್ತಿಯೇ ಈ ಪ್ರದೇಶದಲ್ಲಿ 
ಇಲ್ಲವೆಂದರೂ ಸೈ! ದಕ್ಷಿಣ ಕನ್ನಡ ಪ್ರಾಂತ್ಯವು ಹಲವು ಭಾಷೆಗಳ ಸಂಗ್ರಹಾಲಯವೆಂದೂ, 
ಸುಂದರ ಹೂವಿನ ಹಾರವೆಂದೂ ಕರೆಯಬಹುದು. ಇಲ್ಲಿ ಮಕ್ಕಳು ಎರಡು - ಮೂರು 
ಭಾಷೆಗಳನ್ನು ಮಿಶ್ರ ಮಾಡಿ ತಮ್ಮ ಸೌಲಭ್ಯಕ್ಕೋಸ್ಕರ ಬಳಸುತ್ತಾರೆ. 


ಭಾಷೆ ಕೇವಲ ಭಾಷೆಯಾಗಿರದೇ, ಸಂಸ್ಕೃತಿಯನ್ನು ಕೂಡಾ ಒಳಗೊಂಡಿರುತ್ತದೆ. 
ಅನ್ಕ ಭಾಷೆಯನ್ನು ಕಲಿಯುವುದೆಂದರೆ, ಅದರ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವುದು, 
ಜನಾಂಗವನ್ನು ಅರಿತುಕೊಳ್ಳುವುದು, ರೀತಿ - ಸಂಪ್ರದಾಯ - ಅನುಭವ - 
ಲೋಕದೃಷ್ಟಿಯನ್ನು ಗಣನೆಗೆ ತೆಗೆದುಕೊಳ್ಳುವುದು. ಕೇವಲ ಮಾತೃಭಾಷೆ ತಿಳಿದು, ಇತರ 
ಅನ್ಕಭಾಷೆಗಳು ತಿಳಿದಿಲ್ಲವೆಂದರೆ, ಆ ವ್ಯಕ್ತಿ ಕೂಪ ಮಂಡೂಕವೇ ಸರಿ! ಅನೇಕ 
ಭಾಷೆಗಳನ್ನು ಬಲ್ಲ ವ್ಯಕ್ತಿ ಸಾಮಾಜಿಕ ವಿವಿಧತೆಯನ್ನು ಒಪ್ಪಿಕೊಳ್ಳುತ್ತಾನೆ. ಅವನಿಗೆ 
ವಿವಿಧತೆ ಆಕರ್ಷಕವಾಗಿ ಕಾಣುತ್ತದೆ. ಆದರೆ, ಒಂದೇ ಭಾಷೆ ಬಲ್ಲ ವ್ಯಕ್ತಿಯು 
ಸೂಕ್ಮದೃಷ್ಟಿಯಿಂದ, ಒಂದೇ ಸಂಸ್ಕೃತಿಗೆ ಒಗ್ಗಿಕೊಂಡು, ಮುಂದೆ ಕೋಮುವಾದಿಯಾಗುವ 
ಸಾಧ್ಯತೆಯೂ ಕಂಡು ಬರಬಹುದು! ಇತರ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳಲು, ಮುಖ್ಯವಾಗಿ 
ಆ ಭಾಷೆಯನ್ನು ಕಲಿಯಲೇ ಬೇಕಾಗುತ್ತದೆ; ವಿದ್ಯೆಯ ಜೊತೆಗೆ ಜ್ಞಾನವು ವೃದ್ಧಿಯಾಗುವುದು. 


ಮೂಲದ್ರಾವಿಡ ಭಾಷೆಯಿಂದ, ಕನ್ನಡವು ವ್ಯುತ್ಪತ್ತಿ ಪಡೆಯಿತು. ಕೊಂಕಣಿ, 
ಇಡೋ - ಯುರೋಪಿಯನ್‌ ಭಾಷೆಯಿಂದ ಬಳಕೆಗೆ ಬಂತು. ಈ ಎರಡೂ 
ಭಾಷೆಗಳಲ್ಲಿ ಸಂಸ್ಕೃತ ಶಬ್ದಗಳು ಧಾರಾಳವಾಗಿ ಇರುವುದರಿಂದ, ಕನ್ನಡ ಬಲ್ಲ ವ್ಯಕ್ತಿ, 
ಕೊಂಕಣಿಯನ್ನು ಸುಲಭವಾಗಿ ಕಲಿಯಬಹುದು. ಈ ಎರಡೂ ಭಾಷೆಗಳು ಎರಡು ವಿವಿಧ 
ವರ್ಗಗಳಿಂದ ವೃತ್ಪತ್ತಿಯಾದರಿಂದ, ವ್ಯಾಕರಣದಲ್ಲಿ ಬಹಳಷ್ಟು ವೃತ್ಕಾಸವಿದೆ. ಕೊಂಕಣಿ 


ಕಲಿಯುವಾಗ ಈ ವಿಚಾರಗಳನ್ನು ಗಮನದಲ್ಲಿರಿಸಬೇಕಾಗುತ್ತದೆ. 


ಕನ್ನಡ ತಿಳಿದು, ಕೊಂಕಣಿ ಕಲಿಯಬೇಕೆಂಬ ಆಸೆ, ಇಚ್ಛೆ ಇರುವಂತಹ ವೃಕ್ತಿಗಳಿ; 
ಈ ಪುಸ್ತಕವನ್ನು ತಯಾರಿಸಲಾಗಿದೆ. ಈ ಕಾರ್ಯಕ್ಕೆ ಶ್ರೀಯುತ ಪ್ರೇಮ್‌ ಕುಮಾರ್‌ರವ 
ಹೃತ್ಪೂರ್ವಕ ಸಹಾಯ ಹಸ್ತವನ್ನು ಮರೆಯಲಾಗದು. ಶ್ರೀಮತಿ ಗ್ಲ್ಯಾಡಿಸ್‌ ರೇಗೊ 
ಪ್ರೊಫೆಸರ್‌ ಆಲ್ಬನ್‌ ಕಾಸ್ತೆಲಿನೊ, ಇವರ ಸ್ನೇಹ ಹಸ್ತವೂ ಇದೆ. ಕರ್ನಾಟಕ ಕೊಂಕಃ 
ಅಕಾಡೆಮಿಯಿಂದ ಆರ್ಥಿಕ ಸಹಾಯವೂ ದೊರಕಿದೆ. ಎಲ್ಲರಿಗೂ ಸಂತ ಅಲೋಶಿಯಸ 
ವಿದ್ಯಾಸಂಸ್ಥೆಯ ಕೊಂಕಣಿ ಸಂಸ್ಥೆಯ ಪರವಾಗಿ, ಧನ್ಮವಾದವನ್ನು ಸಮರ್ಪಿಸುತ್ತೇನೆ. 


ವಂದನೀಯ ಪ್ರಶಾಂತ ಮಾಡಾ 
ಪ್ರಾಂಶುಪಾಲರು 
ಸಂತ ಎಲೋಸಿಯಸ್‌ ಕಾಲೇಜು 
ಮಂಗಳೂರು. Hd 


೫೬೫ 


WORLD KONKANI LIBRAR’ 


LAA 


ಅನುಕರಣ: Accn No : 002826 
೨ ON 


ಪುಟ ಸಂಖ್ಯೆ 
೫ ದು ಕಿರು ಪರಿಚಯ ನಕ ನ 1 
ಸ್ಟ ರಾ ಬಟಟ ಯ್‌ vii 
ES ix 
ಸಂಕೈಣಾಕ್ಟರಗಳ ವಿವರೆ ಲ ಟೇತವ22ಕ4854955554-ಅಆಸರ xiv 
1 ಅಕ್ಷರ - ಪರಿಚಯ ವಿಭಾಗ 
ಈ 8 ತಾಟು (8 2% 7)....................... ಎಸ. ಯಪ. 1-7 
11 ಸ್ವ-ಪರಿಚಯ ವಿಭಾಗ 
ಸ ಸವ ಯ ರಶ್‌ ಚ ಲ ಕಜ ಶಶ್‌ 8 
ಸಭ ಸ ಒಪ ಸ ುುುುುುುುು 9 
EN EES EEL RS 10 
ಸ ಸ 1] 
೨ ಲ್‌ ಚಹ ಮುಯಮುಯ 12 
LT SES SS TS Se 13 
TENT ES ES 14 
PY RE ಾಾ್‌ಾೆ 15 
111 ಸಂಭಾಷಣಾ ವಿಭಾಗ 
ಯ ರ ಜಾ ಕ್‌ ಚಟ ಟಟ ಕಬ ಬಟಟ 16 
ರಾ ಚ ಕ SORENSEN 18 
ಎಂ ಭರ ಯಾ ಲ ESE SE ELS 20 
ಸ ಕ ಗ ಟಲ್‌ 23 
REE SE ತಾರಕ 24 
A eR 25 
OM MEE ISS TARE 31 
IV ಗೃಹ ವಿಭಾಗ 
೭8... (ರ ್‌್‌ಲ್‌್ಟ ಲ ್ಟ  % ಾೌಾುು[[ೂು 34 
ಸ ರ ಲಲ್‌ ಹಖ್‌ 36 
ಸ ಬ ಛ್‌ ಲಲ್‌ ಲ್ಪ ಜಟ ಜಸ 38 


ಆಹಾರ ಇಪೂ ಗ ್ಸ್‌್ಸ್‌ಚ್ಮ್ಸ ೆೆ ೆೈುುುೈು  ು,) 39 


ಗೃಹೋಪಯೋಗಿ ವಸ್ತುಗಳು... 40 
ಸಾಕುಪ್ರಾಣಿಗಳು... ್‌ಲೋೀಲ ಾಯಾಲ್ಣೂಾಹ್ಕಕಾ್ಪ್ಮ್ರತ್ತ 4 
೪ ಪರಿಸರ - ಪ್ರಕೃತಿ ವಿಭಾಗ 
ಯಂ 46 
ಪ್ರಾಣಿಗಳು ........ ೪ ಆ ಅರು; ರ  ೈ್ಕೈ, 47 
ಚಿಕ್ಕ: ಯೂ ಬ ಲ ಟಬ El Ne 49 
RON Le SAT he MA EC A 50 
ಹಣ್ಣುಗಳು ಯಾ ARS Us oe 51 
ಮರದ: ಭಾಗಗಘ ce ಚಾಸಿ. ಬ 
ಲೋಹಗಳು... 53 
ಮಂ snes sree A; 54 
ನೀರಿಸಲ್ಲಿರುವ ಜೀವಿಗಳು ಯಾ NS 55 
ಹೀಗಿದೆ ಪ್ರಕೃತಿ ಸಾರ ೬5೩೬೮೫ ೮431 1.1.1111. 1115111 56 
ಸ"ಛಗಛು ತವ ಚಚ್ಚಚಚ 58 
VI ವ್ಯಾಕರಣ ವಿಭಾಗ 

ಅವನು!ಅದು - ಅವರು!ಅವು - (1 ಮತ್ತು 2)... 60-61 
ಅದು/ಅವಳು: ಇ. ಅವರು OW csc 62 
ಅದು. ಅವು ees cd 63 
ವರ್ತಮಾನ ಮು ಾಾಾಾಾಾ 64 
ಭೂತಕಾಲ... ಕಯ nee ಕತಾ ತ 314. 201.11114. 65 
ಭವಿಷತ್ಕಾಲ...ಸಟ ಪಾತ ಬಸನ ಕಳ್ಳ 601 1111111111 60 
ಸರ್ವನಾಮಗಳು ಯಂತಾ 67 
ಸಾಮಾನ್ಯ ವಿಶೇಷಣಗಳು... 42 3342ರ ಂ2ರ231 ೬3 ೫೫ ಆ 00 0010೦00062 08 
ಕ್ರಿಯಾಪದಗಳು ,,.....,24202೬ 22 SE 73 
ಕ್ರಿಯಾವಿಶೇಷಣಗಳು..... ಎಂ en 20.111 11 |. 4ನ 
ಪುಲ್ಲಿಂಗ . - ಸ್ತ್ರೀಲಿಂಗ. ತಾ ಎಟ 002.2 1441 78 
ಏಕವಚನ -.. ಬಹುವಚನ ನಮೋ 79 
ವಿರುದ್ಧಾರ್ಥಕ ಪದಗಳು ....1,....-. ಆ ಸಸ511 208883 ಯಸ್‌ (ಬ! 81 
ಸಂಖ್ಯೆಗಳು ಮತ್ತು ಅಪೂರ್ಣಾಂಕಗಳು .......ಎ ವರರ 82 
ಕೊಂಕಣಿ ವ್ಯಾಕರಣದ ಕಿರು ಪರಿಚಯ ........ ಟಟ 83 


xii 


VIL ಪ್ರಬಂಧ ವಿಭಾಗ 


Deen ce ns ? 85 
NT SA SSE SAT 86 
TT ENA ಯ EIS MSE ಜಾಲ: 87 
ರ ಯ ರಕ ಜಪತ ಸಸ 88 
ಹತು ಇ ಸಲುವ ಇಬ್ರೇ ಕೂರ ರ 89 
ಮೀರು. ಸಾಸ Sd ಸಾತ ಹಿ ನಾಗಾ SS SN 90 
ಸುಚಿತೆನಭನಾಣವವಾಯನಳ ಳಾ ನರಂ ಾುವುಯೂಸಚಾವಾರಗಾುರಾಣುವಾಣತಡಗ. ಎಷ 91 
RT 7) ಸರೆ ಭೂ SS) ARS SATE 92 
VII ಇತರ ವಿಭಾಗಗಳು 
NMS TS RSE ಎ 93 
SS PN Ue Se TE ES AEN 95 
TE SSE RE ERNST 96 
SL RR EE ASS RECN 97 
eae ESSERE 98-100 
NES ಡು... ಈ... 101 
ರ ಬ ಯ ಬರ್ಸ 102 
ದ ಾರುರ್ಮ್ಸ ಚಟ ಲಾಕ್‌ 104 
ಸ ರ ಕಟ್‌ 106 
eT NSN ASE SE: 108 
ಆಡಳಿತಕ್ಕೆ ಸಂಬಂಧಿಸಿದ ಪದಗಳು... ಎಟ ಲಾಆಆಆಎ೩4852025244 110 
ಬರಯ ಟು 111 
ON ಸಜ ಎನನ ತರ ಎಂ ಜಾತಾ ಸಾಗಾಟ“ 113 
IX ಶಬ್ದಸಂಗ್ರಹ ವಿಭಾಗ 

ಕನ್ನಡ - ಕೊಂಕಣಿ - ಇಂಗ್ಲಿಷ್‌ ಶಬ್ದ ಭಂಡಾರ... 117 
೫ ಪತ್ರ - ಪ್ರಬಂಧ ವಿಭಾಗ 

ಸಕ ಜರ ಫಲ ಜಾ ು 131 
ಸ ಶೇ ಬಾ 133 
ಸ ರ ಟಬ ಟ್‌ ಬ ಚಾ“ 135 
ರ ರ ಯ ಪ ಸ ಪ ಜ್‌ eer dereenees 137 
EST ಯ್ಯ 139 


ಸಂಕ್ಸೇಪಾಕ್ಸರಗಳ ವಿವರ 


ನ ತಿಳಿ 


BANS ASE 


e 
ಇ. 


2 


p 


ನಾಮಪದ (ನಾವ್‌ /Nnouಗ) 

ಪುಲ್ಲಿಂಗ (ಪುಲ್ಲಿಂಗ್‌/masculine) 

ಸ್ತ್ರೀಲಿಂಗ (ಸ್ರ್ರೀಲಿಂಗ್‌/feminine) 
ನಪುಂಸಕಲಿಂಗ (ನಪುಂಸಕಲಿಂಗ್‌/neuter gender) 
ವಿಶೇಷಣ/ಗುಣವಾಚಕ (ವಿಶೇಶಣ್‌/೩6]೮೦!116) 
ಕ್ರಿಯಾವಿಶೇಷಣ (ಕ್ರಿಯಾವಿಶೇಶಣ್‌/೩6೪೮0) 
ಕ್ರಿಯಾಪದ (ಕ್ರಿಯಾಪದ್‌/verb) 

ಏಕವಚನ (ವಿಕವಚನ್‌/singular number) 
ಬಹುವಚನ (ಅನೇಕ್‌ವಚನ್‌/plural number) 
ಸರ್ವನಾಮ (ಸರ್ವನಾವ3್‌/pronoun) 

noun (ನಾಮ್‌/ನಾಮಪದ) 

verb (ಕ್ರಿಯಾಪದ್‌/ಕ್ರಿಯಾಪದ) 

adjective (ವಿಶೇಷಣ/ಗುಣವಾಚಕ, ವಿಶೇಶಣ್‌) 
adverb (ಕ್ರಿಯಾವಿಶೇಷಣಗಕ್ರಿಯಾವಿಶೇಶಣ್‌) 


xiv 


I 


ಅಕ್ಬರ: - ಪರಿಚಯ ವಿಭಾಗ 


ಅಕ್ಕರ್‌ -ವಳಕ್‌-1 ಅಕ್ಬರ-ಪರಿಚಯ-1 


8] [೯] [5] [೮] [2] [8] 810] [6 


ಅನನಾಸು, ಅರ್ಧ 


ಅಜ್ಜಿ, ಅಜ್ಜ 


ಇಟ್ಟಿಗೆ, ಇಗರ್ಜಿ 


ಮಿತ್ರ, ಗೊಬ್ಬರ 


ಬೆಂಕಿ, ನೀರು 


ಹೇನು, ಕಬ್ಬು 


ಒಗ್ಗಟ್ಟು, ಇಪ್ಪತ್ತೊಂದು 


ಒಂದು, ಏಲಕ್ಕಿ 


ಒಟ್ಟಿಗೆ, ವತ್ತಾಯ 


ಕೊನೆ, ಆಕಾಶ 


ಅಕೃರ್‌-ವಳೆಕ್‌-2 ಅಕ್ಷರ-ಪರಿಚಯ-2 


ಕಣ್ಣಿ - ಗೆಣಸು ಖಡಪ್‌ — ಬಂಡೆಕಲ್ಲು 
ಕಾಳಿಂಗ್‌ - ಕಲ್ಲಂಗಡಿಹಣ್ಣು[ ಖಾ] ಖಾ ~. ತಿನ್ನು 
do ಗಿರಿ ಖಣ್‌ - ಕ್ಷಣ 
- ಹುರುಳಿ ಖುನ್‌ - ಕೊಲೆ 
ಕೇಸ್‌ - ಕೂದಲು ಖೆಳ್‌ - ಆಟ 
ಕೊಲೊ - ನರಿ ಖೊರೆಂ - ಹಾರೆ 


Ese [3](9)[ 
4 


ಗಳೊ - ಕುತ್ತಿಗೆ 
[ಗಾ] ಗಾಯ್‌ - ಹಸು 
ಗೀಮ್‌ - ಬೇಸಿಗೆಕಾಲ 
ಗುಲೊಬ್‌ - ಗುಲಾಬಿ 
ಗೆಲೊ - ಹೋದನು 


ಗೋಡ್‌ - ಬೆಲ್ಲ 
ಘುರ್‌ - ಮನೆ ಘೌ - ತೆಗೆದುಕೊಳ್ಳು 
ಘಾಮ್‌ - ಬೆವರು ಘೊಡೊ - ಕುದುರೆ 


ಅಕೃರ್‌-ವಳೆಕ್‌-3  ಅಕ್ತರ-ಪರಿಚಯ-3 


ಚಣೊ - ಕಡಲೆ ಜಳಾರ್‌ ಸೊಳ್ಳೆ 
[ಚಾ] ಚಾನಿ - ಅಳಲು [ಜಾ] ಜಾಗೊ -ಸ್ಮಳ 
[ಚಿ | ಚಿತ್ರ್‌ - ಚಿತ್ರ ಜೀಬ್‌ - ನಾಲಗೆ 
ಚೂಕ್‌ - ತಪ್ಪು ಜೂನ್‌ ಎ೬ ಜೂನ್‌ ೩೧೪ 
ಚೆಡುಂ - ಹುಡುಗಿ ಜೆವಣ್‌ - ಊಟ 
| ಚೋ|ಚೋರ್‌ - ಕಳ್ಳ ಜೋಕ್‌ - ಅಳತೆ, ತೂಕ 


[ಟ] ಟಪಾಲ್‌ - ಅಂಚೆ 
ಠರಯ್‌ - ನಿರ್ಧರಿಸು 
ಡಬ್ಬೊ - ಡಬ್ಬಿ 
ಢಾಕು - ದರೋಡೆಖೋರ 


oh TA ರುರ್‌ - ರುರಿ 
ಛಾಪ್ಟ್ರಾನೊ - ಮುದ್ರಣಾಲಯ ದ್ರವ] ರಬುಜ್‌ - ಯುದ್ಧ 


ಅಕೃ್ಕರ್‌-ವಳಕ್‌-4 ಅಕ್ಷರ-ಪರಿಚಯ-4 


[ತ.| ತಕ್ಷಿ - ತರೆ ದರ್‌ಯೊ - ಸಮುದ್ರ 
[ತಾ| ತಾಕ್‌ - ಮಜ್ಜಿಗೆ [ದಾ| 

ತೀನ್‌ - ಮೂರು ದೀಸ್‌ - ದಿನ 
ತೂಪ್‌ - ತುಪ್ಪ ದುಕೊಳ್‌ - ಬರಗಾಲ 
ತೇಲ್‌ - ಎಣ್ಣೆ ದೇವ್‌ - ದೇವರು 
ತೊ - ಅವನು ದೊಳೊ - ಕಣ್ಣು 


ದಾರ್‌ - ಬಾಗಿಲು 


FEE 
ಟ್ರಿ 
| 
೩ 
€ 


ನೊವೊದ್‌ - ತೊಂಬತ್ತು 


ಡಕ್‌ - ಆಯಾಸವಾಗು ಧರ್‌ - ಹಿಡಿದುಕೊಳ್ಳು 
ಥಿರ್‌ - ಸ್ಥಿರ ಧಾ-- 7 ಹತ್ತು 
ಹುಕ್‌ - ಉಗುಳು ಧುವ್‌ - ಮಗಳು 

4 


ಅಕೃರ್‌-ವಳಕ್‌-5  ಅಕ್ಷರ-ಪರಿಚಯ-5 


ಇಎಂಗಡಗಣ 


ge] pe] [9] [8 


ಪಳೆ - ನೋಡು ಬಸ್‌ - ಕುಳಿತುಕೊಳ್ಳು 
ಪಾಲ್‌ -ಹಲ್ಲಿ [ಬಾ] ಬಾಪಯ್‌ - ತಂದೆ 
ಪಿಯಾವ್‌ - ಈರುಳ್ಳಿ ಬಿಡಿ - ಬೀಡಿ 
ಪೂತ್‌ - ಮಗ ಬೂಡ್‌ - ಮುಳುಗು 


ಪೆಟೊ - ನಾಯಿಮರಿ ಬೇತ್‌ - ಬೆತ್ತ 


ಪೊಣೊಸ್‌-ಹಲಸಿನಹಣ್ಣುಬೋ | ಬೋಟ್‌ - ಬೆರಳು 


ಫಳ್‌ - ಹಣ್ಣು ಭಯ್ಣ್‌ -ಸೋದರಿ 
ಫಾತೊರ್‌ - ಕಲ್ಲು ಭಾವ್‌ - ಸೋದರ 
ಫುಲ್‌ - ಹೂವು ಭಿಕ್‌ - ಭಿಕ್ಷೆ 

ಫೆಸ್ತ್‌ - ಹಬ್ಬ ಬು ಭುರ್ಲೆಂ - ಮಗು 


ಫೊವ್ಡ್‌ - ಸೈನ್ಮ ಭೊರೊ - ಹೊರೆ 


ಅಕ್ಕರ್‌-ವಳಕ್‌-6 ಅಕ್ಷರ-ಪರಿಚಯ-6 


ಮನಿಸ್‌ - ಮನುಷ್ಯ [ರ | ರಗತ್‌ - ರಕ್ತ 
ಮಾಡ್‌ - ತೆಂಗಿನಮರ [ರಾ| ರಾತ್‌ - ರಾತ್ರಿ 
ಮೀಟ್‌ - ಉಪ್ಪು ರೀಣ್‌ - ಸಾಲ 
[ಮೂ|ಮೂಸ್‌ - ನೊಣ ರುಪೆಂ - ಬೆಳ್ಳಿ 
ಮೇಜ್‌ 
| ಮೋ] ಮೋರ್‌ - ನವಿಲು ರೋಸ್‌ -ರಸ 


| 
ಈ 
8 
a 
ಕ್‌ 


— ಕೋಣ 


ಯಾ - ಹೋಗೋಣ ಲಗ್ನಾ ಮದುವೆ 
ಯುವಕ್‌ - ಯುವಕ ಲಾಡು - ಲಾಡು 
ಯೇ - ಬಾ ಲಿಪಯ್‌ - ಅಡಗಿಸು 
[ಯಲ] ಯಂತ್ರ — ಯಂತ್ರ ಲೊಣ್ಣೆಂ - ಉಪ್ಪಿನಕಾಯಿ 


ಅಕ್ಕರ್‌-ವಳಕ್‌-7  ಅಕ್ಷರ-ಪರಿಚಯ-7 


ವಚ್‌ - ಹೋಗು ಸ - ಆರು 
೬ 150 omar 


ಜಾಲ 
~ು 


[ಪ 
ಬ್ಲ 
ಣ್ಗ 
| 
gy 
"ಲ 
ಶ್ರ 


U 


ಸುಣೆ - ನಾಯಿ 
ಸೆರ್‌ - ಸೇರು 


ಸೊಬಿತ್‌ - ಸುಂದರ 


ಪಾಳ್‌ - ಬೇರು 
ಶೆಳಿ - ಕುರಿಮರಿ 


ಬ 
ನ 
I 
ಲ 
12.212 
ಧ್ರ 
ಛೃ 
| 


~ 


11 ಸ್ವ-ಪರಿಚಯ ವಿಭಾಗ 


ಹಾಂವ್‌ ಕೋಣ್‌? - ನಾನು ಯಾರು? 


ಡೆ ಹಾಂವ್‌ ಸಚಿನ್‌ ಕುಮಾರ್‌ 
ನಾನು ಸಚಿನ್‌ ಕುಮಾರ್‌ 
ಡಿ ಹಾಂವ್‌ ಮಂಗ್ಳುರ್‌ ರಾವ್ತಾಂ 
ನಾನು ಮಂಗಳೂರಿನಲ್ಲಿ ವಾಸಿಸುತ್ತೇನೆ 


ಡಿ ಮ್ಹಾಕಾ ಎಕ್ಲೊ ಭಾವ್‌ ಆನಿ ಎಕ್ಲಿ ಭಯ್ಣ್‌ ಆಸಾ 
ನನಗೆ ಒಬ್ಬ ಸೋದರ ಮತ್ತು ಒಬ್ಬಳು ಸೋದರಿ ಇದ್ದಾಳೆ 


ಡಿ ಮ್ಹಜೊ ಬಾಪಯ್‌ ಶೆತ್ಕಾರ್‌ 
ನನ್ನ ತಂದೆ ರೈತ 
ಡಿ ಮ್ಹಜೊ ಈಶ್ಟ್‌ ಸಂದೀಪ್‌ 
ನನ್ನ ಗೆಳೆಯ ಸಂದೀಪ್‌ 
ಡಿ ಕಬಡಿ ಮ್ಹಜ್ಯಾ ಪಸಂದೆಚೊ ಖೆಳ್‌ 
ನನ್ನ ಅಚ್ಚುಮೆಚ್ಚಿನ ಆಟ ಕಬಡಿ 
ಡಿ ಮ್ಹಜಿ ಆವಯ್‌ ಆಮ್ಕಾಂ ಮೊಗಾನ್‌ ಪಳೆತಾ 
ನನ್ನ ತಾಯಿ ನಮ್ಮನ್ನು ಪ್ರೀತಿಯಿಂದ ನೋಡುತ್ತಾಳೆ. 


3 


x xk ತತ 
ಶಬ್ದ ಭಂಡಾರ : 
ಹಾಂವ್‌ (ಸ) - ನಾನು 1 ರಾವ್‌ (ಕ್ರಿ) - ವಾಸಿಸು 10 reside 


ಭಾವ್‌ (ಪು) - ಸಹೋದರ brother ಭಯ್ಣ್‌ (ಸ್ತ್ರೀ) -ಸಹೋದರಿ ister 
ಬಾಪಯ್‌ (ಪು) - ತಂದೆ ther ಶೆತ್ಕಾರ್‌ (ಪು) - ರೈತ 1೩77೦೯ 
ಈಶ್ಟ್‌ (ಪು) - ಗೆಳೆಯ (ಗೇಗd ಪಸಂದ್‌ (ಸ್ತ್ರೀ) - ಇಷ್ಟ liking 
ಖ್‌ (ಪು - ಆಟ play, game ಆವಯ್‌ (ಸ್ತ್ರೀ) - ತಾಯಿ mother 
ಮೋಗ್‌ (ಪು) - ಪ್ರೀತಿ love 


ಮ್ಹಜೆಂ ಕುಟಮ್‌ - ನನ್ನ ಕುಟುಂಬ 


ಡಿ ಆಮ್ಲೆರ್‌ ಸ ಜಣಾಂ ಆಸಾತ್‌ 
ನಮ್ಮ ಮನೆಯಲ್ಲಿ ಆರು ಮಂದಿ ಇದ್ದಾರೆ 


ಡಿ ರಾಜೇಶ್‌ ಮ್ಹಜೊ ದಟ್ಟು 
ನನ್ನ ಅಣ್ಣ ರಾಜೇಶ್‌ 
ಡಿ ಲತಾ ಮ್ಹಜೆಂ ಬಾಯ್‌ 
ನನ್ನ ಅಕ್ಕ ಲತಾ 
ಡಿ ಆಜಿ ಆಮ್ಕಾಂ ಕಾಣಿ ಸಾಂಗ್ತಾ 
ಅಜ್ಜಿ ನಮಗೆ ಕಥೆ ಹೇಳುತ್ತಾರೆ 


ಡಿ ಆಮಿ ಮಾಯಾಮೊಗಾನ್‌ ಜಿಯೆತಾಂವ್‌ 
ನಾವು ಪ್ರೀತಿವಾತ್ಸಲ್ಯದಿಂದ ಬಾಳುತ್ತೇವೆ 


ಡಿ ಆಬ್‌ ಶೆತಾಂತ್‌ ಕಾಮ್‌ ಕರ್ತಾ 
ಅಜ್ಜ ಗದ್ದೆಯಲ್ಲಿ ಕೆಲಸ ಮಾಡುತ್ತಾರೆ 


ತತ *% ತೇ 


ಶಬ್ದ ಭಂಡಾರ : 


ದಟ್ಟು (ಪು. - ಅಣ್ಣ brother ಕುಟಮ್‌ (ನ) - 
(elder) ಕುಟುಂಬ family 
ಆಜಿ (ಸ್ತ್ರ) - ಅಜ್ಜಿ grandmother ಬಾಯ್‌ (ನ)- ಅಕ್ಕ ister 
(elder) 
ಸಾಂಗ್‌ (ಕ್ರಿ) - ಹೇಳು 10 tl ಕಾಣಿ (ಸ್ತ್ರೀ) - ಕಥೆ tory 
ಮಾಯಾಮೋಗ್‌ (ಪು) - ಪ್ರೀತಿವಾತ್ಸಲ್ಕ ove and afféction 
ಶೆತ್‌ (ನ) - ಹೊಲ, ಗದ್ದೆ ಗಸ ಜಿಯೆ (ಕ್ರಿ) - ಬಾಳು 10 1೪೦ 
ಕಾಮ್‌ (ನ) - ಕೆಲಸ work ಆಬ್‌ (ಪು - ಅಜ್ಜ 
grandfather 


ಮ್ಹಜೆಂ ಥುರ್‌ - ನನ್ನ ಮನೆ 


ಡಿ ಮ್ಹಜ್ಯಾ ಘರಾಚೆಂ ನಾಂವ್‌ “ಶಾಂತಿ ನಿವಾಸ್‌'' 
ನನ್ನ ಮನೆಯ ಹೆಸರು “ಶಾಂತಿ ನಿವಾಸ್‌” 


ಡಿ ತೆಂ ಸೊಬಿತ್‌ ಆಸಾ 
ಅದು ಸುಂದರವಾಗಿದೆ 


ಡಿ ತಾಂತು ಪಾಂಚ್‌ ಕುಡಾಂ ಆಸಾತ್‌ 
ಅದರಲ್ಲಿ ಐದು ಕೋಣೆಗಳಿವೆ 


ಡಿ ಘುರಾಂತ್‌ ಬಾಂಕ್‌, ಮೆಜಾ೦, ಕದೆಲಾಂ, ಆಯ್ದನಾಂ, ರೇಡೀ 
ಆನಿ ಹೆರ್‌ ವಸ್ತು ಆಸಾತ್‌ 
ಮನೆಯಲ್ಲಿ ಬೆಂಚು, ಮೇಜುಗಳು, ಕುರ್ಚಿಗಳು, ಪಾತ್ರೆಗಳು, ಶೇಡಿ! 
ಮತ್ತು ಇತರ ವಸ್ತುಗಳಿವೆ 
ಡಿ ಘರಾ ಮುಖ್ಲ್ಯಾನ್‌ ವೋಡ್‌ ಆಸಾ 
ಮನೆಯ ಮುಂದೆ ಹೂದೋಟವಿದೆ 
ಡಿ ಘರಾ ಭಂವ್ತೊಣಿ ರೂಕ್‌ರಭಾಡಾಂ ಆಸಾತ್‌. 
ಮನೆಯ ಸುತ್ತಲೂ ಮರಗಿಡಗಳು ಇವೆ. 


3% ತತ ತತ 
ಶಬ್ದ ಭಂಡಾರ : 


ಘರ್‌ (ನ) - ಮನೆ 010060 ನಾಂವ್‌ (ನ) - ಹೆಸರು ೧೩೧77೮6 
ಸೊಬಿತ್‌ (ವಿ) - ಸುಂದರ ರೀಟ] ಕೂಡ್‌ (ನ) - ಕೋಣೆ room 
ಬಾಂಕ್‌ (ಪು) - ಬೆಂಚು 00700 ಕದೆಲ್‌ (ನ) - ಕುರ್ಚಿ chr 
ಆಯ್ದನ್‌ (ನ) - ಪಾತ್ರೆ 0800611 ವೋಡ್‌ (ನ) - ಹೂದೋಟ 8೩ 
ಭಂವ್ತೊಣಿ (ಕ್ರಿ.ವಿ.) - ಸುತ್ತಲೂ, ೩1 round 

ರೂಡ್‌ (ನ) - ಗಿಡ pant 


10 


[ಮ್ಹಜೆಂ ಇಸ್ಕೊಲ್‌ - ನನ್ನ ಶಾಲೆ 
00 


ಔಿ ಮ್ಹಜ್ಯಾ ಇಸ್ಕೊಲಾಚೆಂ ನಾಂವ್‌ “ವಿದ್ಯಾನಿಕೇತನ್‌ ಸ್ಕೂಲ್‌'' 
ನನ್ನ ಶಾಲೆಯ ಹೆಸರು “ವಿದ್ಕಾನಿಕೇತನ್‌ ಸ್ಕೂಲ್‌” 


ಡಿ ಹೆಂ ಭೋವ್‌ ವಿಸ್ತಾರ್‌ ಆನಿ ಸೊಬಿತ್‌ ಆಸಾ 
ಇದು ತುಂಬಾ ವಿಶಾಲ ಮತ್ತು ಸುಂದರವಾಗಿದೆ 


ಡಿ ವೊಡ್ತಾಂತ್‌ ವಿಂಗಡ್‌-ವಿಂಗಡ್‌ ರಂಗಾಂಚಿಂ ಫುಲಾಂ ಆಸಾತ್‌ 
ಹೂತೋಟದಲ್ಲಿ ಬೇರೆ-ಬೇರೆ ಬಣ್ಣಗಳ ಹೂಗಳು ಇವೆ 


ಡಿ ಲಾಗಿಂಚ್‌ ವಿಶಾಲ್‌ ಖೆಳಾ-ಮಯ್ದಾನ್‌ ಆಸಾ 
ಹತ್ತಿರದಲ್ಲೇ ವಿಶಾಲವಾದ ಆಟದ ಮೈದಾನವಿದೆ 

ಡಿ ಶಿಕ್ತಕ್‌ (ಮೆಸ್ತ್ರೀ) ಬರೆಂ ಶಿಕಯ್ತಾತ್‌ 
ಶಿಕ್ಷಕರು ಚೆನ್ನಾಗಿ ಕಲಿಸುತ್ತಾರೆ 

ಡಿ ಮ್ಹಜೆಂ ಇಸ್ಕೊಲ್‌ ಮ್ಹಾಕಾ ಭೋವ್‌ ಮೊಗಾಚೆಂ 
ನನ್ನ ಶಾಲೆ ಎಂದರೆ ನನಗೆ ತುಂಬಾ ಇಷ್ಟ 


ಡಿ ಮ್ಹಜೆಂ ಇಸ್ಕೊಲ್‌ ನಾಂವಾಡ್ದಿಕ್‌ ಜಾಲಾಂ 
ನನ್ನ ಶಾಲೆ ಪ್ರಸಿದ್ದವಾಗಿದೆ 


*% ತೀರೇ ತೀರ 
ಶಬ್ದ ಭಂಡಾರ : 
ವಿಂಗಡ್‌-ವಿಂಗಡ್‌(ವಿ) - ಬೇರೆ-ಬೇರೆ diferent 
ರಂಗ್‌ (ಪು) - *. ಬಣ್ಣ colour 
ಫುಲ್‌ (ನ) -. ಹೂವು 010೪7೮೯ ಲಾಗಿಂ (ಕ್ರಿ.ವಿ.)- ಹತ್ತಿರ 70೩ 
ಶಿಕಯ್‌ (ಕ್ರಿ) -. ಕಲಿಸು 10 teach 


ನಾಂವಾಡ್ಜಿಕ್‌ (ವಿ) - ಪ್ರಸಿದ್ಧ famous 


11 


OQ ಮ್ಹಜೊ ಗಾಂವ್‌ ಶಾಂತಿನಗರ್‌ 
ನನ್ನ ಊರು ಶಾಂತಿನಗರ್‌ 


ಡಿ ಮ್ಹಜ್ಯಾ ಗಾಂವಾಂತ್‌ ಶೆತಾಂ, ದೊಂಗೊರ್‌, ರಾನಾಂ ಆಸಾತ್‌ 
ನನ್ನ ಊರಿನಲ್ಲಿ ಹೊಲಗಳು, ಪರ್ವತಗಳು, ಕಾಡುಗಳು ಇವೆ 


ಡಿ ಇಗರ್ದ್‌, ಮಶೀದ್‌, ದೀವ್ಸ್‌ ಆಸಾ 
ಇಗರ್ಜಿ, ಮಸೀದಿ, ದೇವಸ್ಥಾ ನ ಇದೆ 


ಡಿ ಪಂಚಾಯತ್‌ ದಫ್ತರ್‌, ಟಪ್ಪಾಲ್‌ ಆಫಿಸ್‌, ಶಾಳಾ ಆಸಾ 
ಪಂಚಾಯತು ಕಛೇರಿ, ಅಂಚೆ ಕಛೇರಿ, ಶಾಲೆ ಇದೆ 


ಡಿ ಹಾಂಗಾಸರ್‌ ಬ್ಯಾರಿ ತುಳು, ಕೊಂಕಣಿ ಆನಿ ಕಾನಡೀ ಭಾಶಿಕ್‌ 
ಜಿಯೆತಾತ್‌ 
ಇಲ್ಲಿ ಬ್ಯಾರಿಗಳು, ತೌಳವರು, ಕೊಂಕಣಿಗರು ಮತ್ತು ಕನ್ನಡಿಗರು ಬಾಳುತ್ತಾರೆ 


ಡಿ ಹಾಂಗಾಚೊ ಲೋಕ್‌ ಎಕಾಮೆಕಾ ಕುಮಕ್‌ ಕರ್ತಾ 
ಇಲ್ಲಿಯ ಜನರು ಒಬ್ಬರಿಗೊಬ್ಬರು ಸಹಾಯಮಾಡುತ್ತಾರೆ 


ತತ ತೇತೇ ತತ 
ಶಬ್ದ ಭಂಡಾರ : 
ಶೆತ್‌ (ನ) - ಹೊಲ ld ದೊಂಗೊರ್‌ (ಪು) - ಪರ್ವತ 
mountain 
ರಾನ್‌ (ನ) -ಕಾಡು 80768! ಇಗರ್ಜ್‌ (ಸ್ತೀ) - ಇಗರ್ಜಿ church 
ಮಶೀದ್‌ (ಸ್ತ್ರೀ) - ಮಸೀದಿ mosque ದೀವ್ಸ್‌ (ನ) - ದೇವಸ್ಥಾನ temple 


ದಫ್ತರ್‌ (ನ) - ಕಛೇರಿ 08110೮. ಟಪ್ಪಾಲ್‌ (ನ) - ಅಯ post 
ಲೋಕ್‌ (ಪು) - ಜನರು 76೦01೮ ಕುಮಕ್‌ (ಸ್ತ್ರೀ) - ಸಹಾಯ lp 


12 


eh 


ಮ್ಹಜಿ ಆವಯ್‌ - ನನ 


[53 


ತಾಯಿ 
ಡಿ ಆವಯ್ನ್‌ ಮ್ಹಾಕಾ ಜಲ್ಮ್‌ ದಿಲಾ 
ತಾಯಿಯು ನನಗೆ ಜನ್ಮ ನೀಡಿದ್ದಾರೆ 


ಡಿ ಹಾಂವ್‌ ತಿಚ್ಯಾ ಉಸ್ಕ್ಯಾರ್‌ ಖೆಳ್ಳಾಂ 
ನಾನು ಆಕೆಯ ಮಡಿಲಲ್ಲಿ ಆಟವಾಡಿದ್ದೇನೆ 


ಡಿ ತಿಣೆಂ ಮ್ಹಾಕಾ ಪೊಸ್ಲಾಂ, ಉಲೊಂವ್ಕ್‌ ಶಿಕಯ್ಲಾಂ 
ಆಕೆ ನನ್ನನ್ನು ಸಾಕಿದ್ದಾರೆ, ಮಾತಾಡಲು ಕಲಿಸಿದ್ದಾರೆ 


ಡಿ ಆವಯ್‌ಚ್‌ ಪಯ್ಲೊ ಗುರು; ತಿ ದೆವಾಕ್‌ ಸಮಾನ್‌ 
ತಾಯಿಯೇ ಮೊದಲ ಗುರು; ಆಕೆ ದೇವರಿಗೆ ಸಮಾನ 


ಡಿ ತೀ ಮ್ಹಜೊ ಖೂಬ್‌ ಮೋಗ್‌ ಕರ್ತಾ 
ಆಕೆ ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ 


ಡಿ ತೀ ಮ್ಹಾಕಾ ಗರ್‌ ಆಸ್‌ಲ್ಲೊ ಸಕ್ಕಡ್‌ ವಸ್ತು ದಿತಾ 
ಆಕೆ ನನಗೆ ಅಗತ್ಯವಿರುವ ಎಲ್ಲ ವಸ್ತುಗಳನ್ನು ಕೊಡುತ್ತಾರೆ. 


3೫ xx 3೫ 
ಶಬ್ದ ಭಂಡಾರ : 


ಆವಯ್‌ (ಸ್ತ್ರೀ)- ತಾಯಿ 170007... ಜಲ್ಮ್‌ (ಪು) - ಜನ್ಮ ರ 


೬ 


ಉಸ್ಕೊ (ಪು) - ಮಡಿಲು 180 ಪೋಸ್‌ (ಕ್ರಿ) - ಸಾಕು 10 ೧7೦೦೧60 
ಉಲಯ್‌ (ಕ್ರಿ) - ಮಾತಾಡು 10 500೩ ಖೂಬ್‌ (ವಿ) - ತುಂಬಾ plenty 
ಮೋಗ್‌ (ಪು) - ಪ್ರೀತಿ love ಕರ್‌ (ಕ್ರಿ) - ಮಾಡು ॥00 60 


ಗರ್ಜ್‌ (ಸ್ತ್ರೀ) - ಅವಶ್ಯಕತೆ ಗೀ ವಸ್ತ್‌ (ಸ್ತ್ರೀ) - ವಸ್ತು 01೧8 


ಇವಿ 


13 


ಮ್ಲಜಿ೦ ಸಯ್ರಿ೦ - ನನ್ನ ನೆಂಟರು 
(ಅಂ) 


ಡಿ ಮ್ಹಜೊ ಮಾಮ್‌ ಮುಂಬಯ್‌ ರಾವ್ತಾ 
ನನ್ನ ಸೋದರಮಾವ ಮುಂಬೈಯಲ್ಲಿ ವಾಸಿಸುತ್ತಾರೆ 


ಡಿ ಮ್ಹಾಕಾ ತೆಗಿ ಆಕಯೊ ಆಸಾತ್‌ 
ನನಗೆ ಮೂವರು ಸೋದರತ್ತೆಯಂದಿರು ಇದ್ದಾರೆ 


2 ಮಾವೊ ೬8 ತೆವಳ್‌-ತವಳ್‌ ಆಮ್ಲೆರ್‌ ಯೆತಾತ್‌ 
ಚಿಕ್ಕತಾಯಿ 1 ದೊಡ್ಡತಾಯಂದಿರು ಆಗಾಗ ನಮ್ಮ ಮನೆಗೆ ಬರುತ್ತಾರೆ 


ಡೆ ಮ್ಹಜೆ ದೋಗ್‌ ಬಾಹ್ಲೆ ಯಾಜಕ್‌ ಜಾಲ್ಯಾತ್‌ 
ನನ್ನ ಇಬ್ಬರು ಚಿಕ್ಕಪ್ಪಂದಿರು ಗುರುಗಳಾಗಿದ್ದಾರೆ 


ಡಿ ಮ್ಹಜ್ಯಾ ಆಬಾಕ್‌ ಆತಾಲಿ ಸತ್ತರ್‌ ವರ್ಸಾಂ ಪ್ರಾಯ್‌ 
ನನ್ನ ಅಜ್ಜನಿಗೆ ಈಗ ಎಪ್ಪತ್ತು ವರ್ಷ ವಯಸ್ಸು 


ಡೆ ಮ್ಹಜಿ ಆಜಿ ಮ್ಹಾಕಾ ಕಾಣಿಯೊ ಸಾಂಗ್ತಾ 
ನನ್ನ ಅಜ್ಜಿ ನನಗೆ ಕತೆಗಳನ್ನು ಹೇಳುತ್ತಾರೆ 


xx *% ತತ 
ಶಬ್ದ ಭಂಡಾರ : 
ಮಾಮ್‌ (ಪು) - ಸೋದರಮಾವ ಆಕಯ್‌ (ಸ್ತ್ರೀ) -- ಸೋದರತ್ತೆ 
maternal uncle paternal aunt 
ಮಾವ್ಕಿ (ಸ್ತ್ರೀ) - ಚಿಕ್ಕಮ್ಮ, ದೊಡ್ಡಮ್ಮ ಬಾಪ್ಲ್ಯೊ. (ಪು) - ಚಿಕ್ಕಪ್ಪ, ದೊಡ್ಡಪ್ಪ 
matemal aunt patemal uncle 
ಆಬ್‌ (ಪು) - ಅಜ್ಜ grandfather ಪ್ರಾಯ್‌ (ಸ್ತ್ರೀ) - ವಯಸ್ಸು ೩ 
ಆಜಿ (ಸ್ತ್ರಿ) - ಅಜ್ಜಿ grandmother ಕಾಣಿ (ಸ್ತ್ರೀ) - ಕಥೆ story 


14 


ಮ್ಹಜೊ ದೇಶ್‌ - ನನ್ನ ದೇಶ 


ಡಿ ಭಾರತ್‌ ಮ್ಹಜೊ ದೇಶ್‌, ನವಿದಿಲ್ಲಿ ಹಾಚಿ ರಾಜಧಾನಿ 
ಭಾರತ ನನ್ನ ದೇಶ, ಹೊಸದಿಲ್ಲಿ ಇದರ ರಾಜಧಾನಿ 


ಡಿ ಉತ್ತರ್‌ (ಬಡ್ಸಾ) ಕುಶಿಕ್‌ ಹಿಮಾಲಯ್‌ ಪರ್ವತ್‌ ಆಸಾತ್‌ 
ಉತ್ತರ ದಿಕ್ಕಿಗೆ ಹಿಮಾಲಯ ಪರ್ವತಗಳು ಇವೆ 


ಡಿ ನವಿದಿಲ್ಲಿ, ಮುಂಬಯ್‌, ಕಲ್ಕತ್ತಾ ಆನಿ ಚೆನ್ನೆಯ್‌ ಬಾರತಾಚಿಂ 
ಮುಖೆಲ್‌ ಶಹರಾಂ 
ನವದೆಹಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ ಭಾರತದ ಪ್ರಮುಖ ನಗರಗಳು 


ಡಿ ಗಂಗಾ, ಯಮುನಾ, ಕೃಷ್ಣಾ, ಕಾವೇರಿ, ಗೋದಾವರಿ, ಬ್ರಹ್ಮಪುತ್ರಾ 
ನ್ಹಂಯೊಂ ಹಾಂಗಾಸರ್‌ ವ್ಹಾಳ್ತಾತ್‌ 

ಗಂಗೆ, ಯಮುನೆ, ಕೃಷ್ಣ, ಕಾವೇರಿ, ಗೋದಾವರಿ, ಬ್ರಹ್ಮಪುತ್ರ ನದಿಗಳು 
ಇಲ್ಲಿ ಹರಿಯುತ್ತಿವೆ 


ಡಿ “ವಿವಿಧತೆಂತ್‌ ಎಕ್ಟಟ್‌'' - ಮ್ಹಜೊ ದೇಶ್‌ 
“ವಿವಿಧತೆಯಲ್ಲಿ ಏಕತೆ” - ನನ್ನ ದೇಶ 


ಡಿ ಭಾರತಾಂತ್‌ ಪ್ರಜಾಪ್ರಭುತ್ವಾಚೊ ಸರ್ಕಾರ್‌ ಚಲ್ತಾ 
ಭಾರತದಲ್ಲಿ ಪ್ರಜಾಪ್ರಭುತ್ವದ ಸರಕಾರ ನಡೆಯುತ್ತಿದೆ. 


3೫ 3೫ ೫೫ 
ಶಬ್ದ ಭಂಡಾರ : 
ಕೂಸ್‌ (ಸ್ತ್ರೀ) - ದಿಕ್ಕು 61760101 ನ್ಹಂಯ್‌ (ಸ್ತ್ರೀ) - ನದಿ river 
ಪ್ರಜಾಪ್ರಭುತ್ವ್‌ (ನ) - ಪ್ರಜಾಪ್ರಭುತ್ವ democracy 


ಸರ್ಕಾರ್‌ (ಪು) - ಸರಕಾರ ಕ್ರಂvernment 


15 


111 ಸಂಭಾಷಣಾ ವಿಭಾಗ 


ವಳಕ್‌ - ಪರಿಚಯ 


ಡಿ ನಮಸ್ತೆ / ನಮಸ್ಕಾರ್‌ 
ನಮಸ್ತೆ / ನಮಸ್ಕಾರ 


ಡಿ ಯೇ, ಬಸ್‌ ಡಿ ಯೆಯಾ, ಬಸಾ 
ಬಾ, ಕುಳಿತುಕೊಳ್ಳು ಬನ್ನಿರಿ, ಕುಳಿತುಕೊಳ್ಳಿರಿ 
ಡಿ ಮ್ಹಜಿ / ಆಮ್ಚಿ ವಳಕ್‌ ಮೆಳ್ಳಿವೆ? ಡಿ ವ್ಹಯ್‌, ಮೆಳ್ಳಿ 
ನನ್ನ / ನಮ್ಮ ಪರಿಚಯ ಸಿಕ್ಕಿತೇ? ಹೌದು, ಸಿಕ್ಕಿತು 
ಡಿ ತುಂ ಕಸೊ ಆಸಾಯ್‌? ಡಿ ತುಮಿ ಕಶೆ ಆಸಾತ್‌? 
ನೀನು ಹೇಗಿದ್ದಿ? ನೀವು ಹೇಗೆ ಇದ್ದೀರಿ? 


ಡಿ ಹಾಂವ್‌ ಬರೊಂ! / ಬರಿಂ? / ಹುಶಾರ್‌ ಆಸಾಂ 
ನಾನು ಚೆನ್ನಾಗಿದ್ದೇನೆ / ಆರೋಗ್ಯದಲ್ಲಿದ್ದೇನೆ 


ಡೆ ತುಜಿ / ತುಮ್ಚಿ ಭಲಾಯ್ಕಿ ಕಶಿ ಆಸಾ? ಡಿಬರಿನಾ 
ನಿನ್ನ / ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿಲ್ಲ 


ಡಿ ತುಕಾ / ತುಮ್ಕಾಂ ಮ್ಹಜೊ ಉಗ್ಡಾಸ್‌ ಆಸಾವೇ? ಡಿ ಉಗ್ಡಾಸ್‌ ಆಸಾ 
ನಿನಗೆ / ನಿಮಗೆ ನನ್ನ ನೆನಪು ಇದೆಯೇ? ನೆನಪಿದೆ 


ಡಿ ತುಜೆಂ / ತುಮ್ಚೆಂ ಕಾಮ್‌ ಕಶೆಂ ಚಲ್ತಾ? ಡಿ ಬರೆಂ ಚಲ್ತಾ 
ನಿನ್ನ / ನಿಮ್ಮ ಕೆಲಸ ಹೇಗೆ ನಡೆಯುತ್ತದೆ? ಚೆನ್ನಾಗಿ ನಡೆಯುತ್ತಿದೆ 


ಡೆ ಮ್ಹಾಕಾ ಆತಾಂಚ್‌ ವಚಜಿ ಡಿ ಪರತ್‌ ಮೆಳ್ಳಾಂ 
ನನಗೆ ಈಗಲೇ ಹೋಗಬೇಕು ಪುನಃ ಭೇಟಿಯಾಗೋಣ 


ಈ ಫಾಲ್ಯಾಂ ಮ್ಹಜೊ ಜಲ್ಮಾದೀಸ್‌ 
ನಾಳೆ ನನ್ನ ಜನ್ಮ ದಿವಸ 


ಡಿ ತೊ ಶಿಕ್ಪಾಂತ್‌ ಮ್ಹಜಾಕೀ ಮುಕಾರ್‌ ಆಸಾ 
ಅವನು ಶಿಕ್ಷಣದಲ್ಲಿ ನನಗಿಂತ ಮುಂದೆ ಇದ್ದಾನೆ 


ಡಿ ತಾಣೆಂ ಮ್ಹಾಕಾ ಕಷ್ಟಾಂ ವೆಳಾರ್‌ ಕುಮಕ್‌ ಕೆಲ್ಯಾ 
ಅವನು ನನಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ್ದಾನೆ 


ಡಿ ಹಾಂವೆಂ ಕಾಲ್‌ ಸಾಂಗ್‌ಲ್ಲೆಂ ಸಾರ್ಕೆಂ 
ನಾನು ನಿನ್ನೇ ಹೇಳಿದ್ದು ನಿಜ 


3% 3೫ 3೫ 
ಶಬ್ದ ಭಂಡಾರ : 


ಯೇ (ಕ್ರಿ) - ಬಾ come ಬಸ್‌ (ಕ್ರಿ) - ಕುಳಿತುಕೊಳ್ಳು 51 
ವ್ಹಯ್‌ - ಹೌದು 65 ಕಸೊ!/ಕೆ (ಕ್ರಿ.ವಿ.) - ಹೇಗೆ how 
ಬರೊಂ/ಬರಿಂ (ವಿ)- ಕ್ಷೇಮ fine ಹುಶಾರ್‌ (ವಿ) - ನಿರೋಗಿ healthy 
ಭಲಾಯ್ಕಿ (ಸ್ತ್ರೀ) - ಆರೋಗ್ಯ health ಬರಿ (ವಿ) - ಒಳ್ಳೆಯ 8006 
ಉಗ್ಡಾಸ್‌ (ಪು) - ನೆನಪು membrane ಕಾಮ್‌ (ನ) - ಕೆಲಸ ೫೦೧ 
ಜಲ್ಮಾದೀಸ್‌ (ಪು) - ಜನ್ಮ ದಿವಸ bಃಗುhdy ಕಾಲ್‌ (ಕ್ರಿ.ವಿ.) - ನಿನ್ನೆ yesterday 
ಶಿಕಪ್‌ (ನ) - ಶಿಕ್ಷಣ study ಸಾರ್ಕೆಂ — ನಿಜ correct 
ಕುಮಕ್‌ (ಸ್ತ್ರೀ) - ಸಹಾಯ help ಮುಕಾರ್‌ಕ್ರಿ.ವಿ.) - ಮುಂದೆ ಗಂrward 
ವಳಕ್‌ (ಸ್ತ್ರೀ) - ಪರಿಚಯ ೯೦೦೦871100 

ಫಾಲ್ಯಾಂ (ಕ್ರಿ.ವಿ.) - ನಾಳೆ tomorrow 


ಟಿಪ್ಪಣಿ : 1 (ಪು) 2 (ಸ್ತ್ರೀ) 


AZ 


ಔಡ ತುಜೆಂ / ತುಮ್ಚೆಂ ಘರ್‌ ಖಂಯ್‌? 
ನಿನ್ನ / ನಿಮ್ಮ ಮನೆ ಎಲ್ಲಿ? 
ಡಿ ತುಮ್ಗೆರ್‌ ಕಿತ್ಲಿಂ ಜಣಾಂ ಆಸಾತ್‌? 
ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ? 
ಡಿ ಮಾಮ್‌ ಕೆದಾಳಾ (ಕೆದ್ನಾಂ) ಯೆತಾ? 
ಸೋದರಮಾವ ಯಾವಾಗ ಬರುತ್ತಾರೆ? 


ಡಿ ಹೆಂ ಕಸಲೆಂ? ಡಿ ತೆಂ ಕೊಣಾಚೆಂ ಘರ್‌? 
ಇದು ಎಂಥದು? ಅದು ಯಾರ ಮನೆ? 
ಡಿ ತೊ ಕಿತ್ಯಾಕ್‌ ಆಯ್ದಾ? ಡಿ ತೊ ಕಸೊ ಮೆಲೊ? 
ಅವನು ಏಕೆ ಬಂದಿದ್ದಾನೆ? ಅವನು ಹೇಗೆ ಸತ್ತ? 
ಡಿ ಹೆ ಕೋಣ್‌? ಡಿ ಕಿತ್ತೆ ಹಯ್ಕೆ ಉರ್ಲ್ಯಾತ್‌? 
ಇವರು ಯಾರು? ಎಷ್ಟು ದುಡ್ಡು ಉಳಿದಿದೆ? 
ಔಡ ತುಕಾ / ತುಮ್ಕಾಂ ಕಿತೆಂ ಜಾಯ್‌? ಡ ಹೀ ಕೊಣಾಚಿ ಕಾತರ್‌? 
ನಿನಗೆ / ನಿಮಗೆ ಏನು ಬೇಕು? ಇದು ಯಾರ ಕತ್ತರಿ? 
ಡಿ ಮಾಂಯ್‌ ಖಂಯ್‌ ಗೆಲ್ಯಾ? ಡಿ ಖಂಯ್‌ ವಚಜೆ? 
ಅಮ್ಮ ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಬೇಕು? 
ಔಡ ತುಕಾ ಕಸಲೆಂ ಕಾಮ್‌? ಡಿ ತುಜೊ ಗಾಂವ್‌ ಖಂಯ್ಚೊ? 
ನಿನಗೆ ಏನು ಕೆಲಸ? ನಿನ್ನ ಊರು ಯಾವುದು? 


ಡಿ ತುಜೊ ಬಾಬ್‌/ಆನ್‌ ಕಿತೆಂ ಕರ್ಮಾ? 
ನಿನ್ನ ಅಪ್ಪ ಏನು ಮಾಡ್ತಾರೆ? 

ಔ ಹೆಂ ಘರ್‌ ಕಿತ್ಲೆಂ ಸೊಬಿತ್‌? ಡಿ ಘರಾಂತ್‌ ಕೊಣ್‌ ಆಸಾ? 
ಈ ಮನೆ ಎಷ್ಟು ಚೆಂದ? ಮನೆಯಲ್ಲಿ ಯಾರಿದ್ದಾರೆ? 


ಡಿ ಘರಾ ಮುಕಾರ್‌ ಫುಲಾಂಚೆಂ ವೋಡ್‌ ಆಸಾಗಿ? 


| 


ಮನೆಯ ಮುಂದೆ ಹೂತೋಟವಿದೆಯಾ? 


ಡಿ ತುಜೆಂ ಕಾಜಾರ್‌ ಕೆದ್ನಾಂ? 
ನಿನ್ನ ಮದುವೆ ಯಾವಾಗ? 


ಡಿ ಭಾಯ್ರ್‌ ಕೊಣ್‌ ಆಯ್ಲ್ಯಾತ್‌? 
ಹೊರಗೆ ಯಾರು ಬಂದಿದ್ದಾರೆ? 


ಡಿ ಆಂಗ್ಲಾಂತ್‌ ಕೋಣ್‌ ರಾವ್ಹ್ವಾತ್‌? 
ಆಂಗಳದಲ್ಲಿ ಯಾರು ನಿಂತಿದ್ದಾರೆ? 


*% *% *% 


ಶಬ್ದ ಭಂಡಾರ : 


ಖಂಯ್‌ - ಎಲ್ಲಿ where ಕಿತ್ಲಿಂ/ಕಿತ್ತೆ - ಎಷ್ಟು ow many 
ಜಣ್‌ (ನ) - ಜನ, ಮಂದಿ ಕೆದಾಳಾ (ಕೆದ್ನಾಂ) - ಯಾವಾಗ when 
person, people 

ಹೆಂ (ಸ) — ಇದು this ತೆ (ಸ) -ಲಅದು that 
ಕಿತ್ಕಾಕ್‌ - & why ಮರ್‌ (ಕ್ರಿ) - ಸಾಯು 10 616 
ದುಡು (ಪಯ್ಕೆ) (ಪು) - ದುಡ್ಡು mಂಗೀy ಉರ್‌ (ಕ್ರಿ) - ಉಳಿಯುtಂremain 
ಕಿತೆಂ ಎ. ಏನು what ಜಾಯ್‌ (ಕ್ರಿ) - ಬೇಕು ೪/೩೧ 
ಕೋಣ್‌ - ಯಾರು ೪/೧೦ ಕಾತರ್‌ (ಸ್ತ್ರೀ)- ಕತ್ತರಿ scissors 


ಮಾಂಯ್‌ (ಸ್ತ್ರೀ) - ಅಮ್ಮ mummy 

ಕಾಮ್‌ (ನ) - ಕೆಲಸ wk 

ಬಾಬ್‌/ಆನ್‌ (ಪು) - ಅಪ್ಪ 6೩606/ 

ಗಾಂವ್‌ (ಪು) - ಊರುಳಃage ಕಸೊ - ಹೇಗೆ how 

ಕಾಜಾರ್‌ (ನ) - ಮದುವೆ 17871೩8೮ ಭಾಯ್ರ್‌ (ಕ್ರಿ.ವಿ.) - ಹೊರಗೆ ೦೬೬160 
ಮುಕಾರ್‌ (ಕ್ರಿ.ವಿ.) - ಮುಂದೆ 170101! ಸೊಬಿತ್‌ (ವಿ)- ಚೆಂದ beautiful 
ಕಿತ್ಲೆಂ - ಎಷ್ಟು how much 


19 


ಹೋಗು 


ಔಡ ತುಕಾ ಜಾಯ್‌ವೆ? 
ನಿನಗೆ ಬೇಕೇ? 


ಡಿ ವಗೊಚ್‌ ರಾವ್‌ 
ಸುಮ್ಮನಿರು 


ಡಿ ಹಾಂವ್‌ ಜಾಣಾಂ 
ನನಗೆ ಗೊತ್ತಿದೆ/ತಿಳಿದಿದೆ 


ಡಿ ಭಿತರ್‌ ಯೇ 
ಒಳಗೆ ಬಾ 


ಡಿ ತಶೆಂ ನ್ಹಯ್‌ 
ಹಾಗೆ ಅಲ್ಲ 


ಡಿ ವೆಗಿಂ ವೆಗಿಂ ಯೇ 
ಬೇಗ ಬೇಗ ಬಾ 


20 


0 ಮ್ಹಾಕಾ ನಾಕಾ 
ನನಗೆ ಬೇಡ 


ಡಿ ಸತ್‌ ಉಲಯ್‌ 
ಸತ್ಯ ಹೇಳು 


ಡಿ ಹಾಂವ್‌ ನೆಣಾಂ 
ನನಗೆ ಗೊತ್ತಿಲ್ಲ 

OQ ಭಾಯ್ರ್‌ ಪಳಯ್ನಾಕಾ 
ಹೊರಗೆ ನೋಡಬೇಡ 


2 ಅಶೆಂ ಕರ್‌ 
ಹೀಗೆ ಮಾಡು 


2 ಯಾ 
ಹೋಗೋಣ 


ಡಿ ಭಾಯ್ರ್‌ ವಚ್‌ 
| ಹೊರಗೆ ಹೋಗು 


ಡಿ ಪಯ್ಸ್‌ ರಾವ್‌ 
ದೂರ ನಿಲ್ಲು 


ಡಿ ಚೀತ್‌ ದೀವ್ನ್‌ ಆಯ್ಕ್‌ 


ಮನಸ್ಸಿಟ್ಟು ಕೇಳು 


ಡಿ ದೆಗೆಕ್‌ ರಾವ್‌ 
ಬದಿಗೆ ನಿಲ್ಲು 
ಡಿ ಥಂಯ್‌ ಪಳೆ 
ಅಲ್ಲಿ ನೋಡು 


ಡಿ ಸಮ್ಮಲೆಂವೆ? 
ಅರ್ಥವಾಯಿತೇ? 


ಡಿ ಲಾಗಿಂ ಬಸ್‌ 
ಹತ್ತಿರ ಕುಳಿತುಕೊಳ್ಳು 


ಡಿ ಬಾಳ್ಕ್ಯಾಕ್‌ ಉಕಲ್‌ 
ಮಗುವನ್ನು ಎತ್ತಿಕೊ 


ಡಿ ವಯ್ರ್‌ ಚಡ್‌ 
ಮೇಲಕ್ಕೆ ಹತ್ತು 


ಡಿ ರಾಗ್‌ ಕರಿನಾಕಾ 
ಕೋಪಿಸಬೇಡ 


ತೀ 


21 


ಪಾಟಿಂ ಪಳೆ 
ಹಿಂದೆ ನೋಡು 


ಕಿತೆಂ ಜಾಲೆಂ? 
ಏನಾಯಿತು? 


ಕಾಂಯ್‌ ನಾ 
ಏನೂ ಇಲ್ಲ 


ಹಾಂಗಾ ಯೇ 

ಇಲ್ಲಿ ಬಾ 
ತುಂ/ತುಮಿ ಕೋಣ್‌? 
ನೀನು/ನೀವು ಯಾರು? 


ಮುಕಾರ್‌ ವಚ್‌ 
ಮುಂದೆ ಹೋಗು. 


ಸಕಯ್ಲ್‌ ದೇಂವ್‌ 
ಕೆಳಗೆ ಇಳಿ 


ವಿಸ್ರನಾಕಾ 
ಮರೆಯಬೇಡ 


ಪಡನಾಕಾ 
ಬೀಳಬೇಡ 


ಸಾಂಗಾತಾ ಚಲ್‌ 
ಒಟ್ಟಿಗೆ ನಡೆ 


*% 


ಶಬ್ದ ಭಂಡಾರ : 


ನ್ಹಯ್‌ 
ವಚ್‌ (ಕ್ರಿ) 


ಅಲ್ಲ ಗಂ 


- ಹೋಗು 80 


ಪುರೊ 
ಹಾಸ್‌ (ಕ್ರಿ) 


ವೊಗೊ (್ರಿ.ವಿ) - ಮೌನ quiet ಸತ್‌ (ನ) 
ಭಿತರ್‌ (ಕ್ರಿ.ವಿ) - ಒಳಗೆ n 


ಯಾ (ಕ್ರಿ.) 


ಹೋಗೋಣ 
let's go 


ಪಯ್ಸ್‌ (ಕ್ರಿ.ವಿ.) - ದೂರ ಗಡ 
ಚೀತ್‌/ಮತ್‌ (ಸ್ತ್ರೀ)- ಚಿತ್ತ/ಮನಸ್ಸು 


ದೇಗ್‌ (ಸ್ತ್ರೀ) 


ಸಕಯ್ಲ್‌ (ಕ್ರಿ.ವಿ.) 


ಬಾಳ್ಕೆಂ (ನ) 


ವಯ್ರ್‌ (ಕ್ರಿ.ವಿ.) 


ವಿಸರ್‌ (ಕ್ರಿ.) 


ಸೊಧ್‌ (ಕ್ರಿ.) 


mind, attention 


ಬದಿ side 


— ಕೆಳಗೆ down 

ಶಿಶು, ಮಗು 
baby 

- ಮೇಲೆ ಟp 

ಮರೆಯು 

to forget 

ಹುಡುಕು 

to search 

ಕಚ್ಚು 


to bite 
ಕೋಪ ೩೧8೦೯ 


ಮಲಗು 
to sleep 
ಮಾಡು 
to do 


ಭಾಯ್ರ್‌ (ಕ್ರಿ.ವಿ.) 


ಪಾಟಿಂ (ಕ್ರಿ.ವಿ.) 


ಜು (ಕ್ರಿ.) 
ಆಯ್ಕ್‌ (ಕ್ರಿ.) 


ಸಮ್ಮ (ಕ್ರಿ) 


w್‌ 


ದೇಂವ್‌ (ಕ್ರಿ.) 
ಉಕಲ್‌ (ಕ್ರಿ.) 


ಚಡ್‌ (ಕ್ರಿ) 
ಷಡ್‌ (ಕ್ರಿ.) 


ಜಿಯೆ (ಕ್ರಿ.) 
ಸೊಡ್‌ (ಕ್ರಿ.) 


ಚೀಂತ್‌ (ಕ್ರಿ.) 


ಸಾಕು enough 
ನಗು laugh 
ಸತ್ಯ truth 

— ಹೊರಗೆ 0! 


ಹಿಂದೆ back 
ಆಗು. happen 
ಕೇಳು listen, hear 


ಅರ್ಥವಾಗು 

to understand 
"® get down 
ಮೇಲೆತ್ತು ಂ ಗಃ 


ಹತ್ತು climb 
ಬೀಳು ಕಂ fall 


ಜೀವಿಸು tಂ live 
ಬಿಡು tಂ leave 


ಯೋಚಿಸು 
to think 


ಸಾಂಗಾತಾ (ಕ್ರಿ.ವಿ.)- ಒಟ್ಟಿಗೆ together 


ರಡ್‌ (ಕ್ರಿ) 
ಚಲ್‌ (ಕ್ರಿ) 


22 


ಆಳು tಂ cry 
ನಡೆ 10 walk 


ತ್ತ 


3 


|ಅಜಾಪಿಂ ಉತ್ರಾಂ - ಆಶ್ವರ್ಯಸೂಚಕ ಮಾತುಗಳು 


ಡಿ ಏ ಮ್ಹಜ್ಯಾ ದೆವಾ! ಡಿ ಕಿತ್ಲೆಂ ಭಿರಾಂಕುಳ್‌! 
ಓ ನನ್ನ ದೇವರೇ! ಎಷ್ಟು ಭಯಾನಕ! 
ಡಿ ತುಮಿ ಪಾತೈತಾತ್‌ವೆ? ಡಿ ಸತ್‌ಚ್‌? / ಖರೆಂಚ್‌? 
ನೀವು ನಂಬುವಿರಾ? ಸತ್ಯವಾಗಿ? 1 ನಿಜವಾಗಿ? 
ಡಿ ಮಾಗಿರ್‌? ಡಿ ತುಜಿ ಖುಶಿ 
ಮತ್ತೆ? ನಿನ್ನ ಇಚ್ಛೆ 
ಡಿ ಭೋವ್‌ ಬರೆಂ! ಡಿ ಕಿತ್ಯಾಕ್‌ ನಜೊ? 
ತುಂಬಾ ಒಳ್ಳೆಯದು! ಏಕಾಗಬಾರದು? 


ಡಿ ಕಸಲೆ ಬೆಜಾರಾಯೆಚಿ ಗಜಾಲ್‌! ಡಿ ಕೆದಿಂಚ್‌ ಜಾಂವ್ಚೆಂನಾ 


ಎಂಥ ಬೇಸರದ ವಿಷಯ! ಎಂದಿಗೂ ಆಗದು 
ಡಿ ಕಾಟಾಂತ್‌ ಪಡ್‌! ಡಿ ತಶೆಂಚ್‌ ಜಾಂವ್‌ 
ಹೊಳೆಗೆ ಹಾರು ಹಾಗೆಯೇ ಆಗಲಿ 
ತೀರೇ ತೀರೇ *% 
ಶಬ್ದ ಭಂಡಾರ : 
ಭಿರಾಂಕುಳ್‌ (ವಿ) - ಭಯಂಕರ ಪಾತ್ಕೆ (ಕ್ರಿ) — ನಂಬು tಂ believe 
frightful 
ಮಾಗಿರ್‌ (ಕ್ರಿ.ವಿ)- ಆ ಮೇಲೆ ಖಶಿ (ಸ್ತ್ರೀ) - ಇಚ್ಛೆ ಬ 
afterwards 


ಬೆಜಾರಾಯ್‌ (ಸ್ತ್ರೀ) - ಶೋಕ 8/1 ಕೆದಿಂಚ್‌ (ಕ್ರಿ.ವಿ.)- ಎಂದಿಗೂ ೧0೪೮೯ 


23 


ಮಟ್ಟಿಂ ಉತಾ ೦-೭ ಸಂಕ್ಸಿಪ್ತ ಮಾತುಗಳು-2 


ಡಿ ವ್ಹಯ್‌ ಡಿ ಆಸಾ .- ಟಿಜಾಯ್‌ ಡಿ ವಚ್‌ 
ಹೌದು ಇದೆ ಬೇಕು ಹೋಗು 
ಡಿ ದಿಸ್ತಾ ಡಿನಾ ಡಿ ನ್ಹಯ್‌ ಡಿ ನಾಕಾ 
ಕಾಣುತ್ತದೆ ಇಲ್ಲ ಅಲ್ಲ ಬೇಡ 
ಡಿ ಯಾ ಡಿ ಆಯ್ಕತಾ ಡಿ ಹಾಸನಾಕಾ ಡಿ ಧಾಂವ್‌ 
ಹೋಗೋಣ ಕೇಳಿಸುತ್ತದೆ ನಗಬೇಡ ಓಡು 
ಡಿ ಆಪಡ್ನಾಕಾ ಡಿ ಕಾಡ್‌ ಡಿ ಎಸ್ರನಾಕಾ ಡಿ ವಿಸರ್‌ 
ಮುಟ್ಟಬೇಡ ತೆಗೆ ಮರೆಯಬೇಡ ಮರೆತುಬಿಡು 
ಡಿ ಘೆ ಡಿ ಲಿಹಯ್ನಾಕಾ ಡಿ ಬಸ್‌ ಡಿ ಶಿಕ್‌ 
ತೆಗೆದುಕೊಳ್ಳು ಅಡಗಿಸಬೇಡ ಕುಳಿತುಕೊಳ್ಳು ಕಲಿ 
ಡಿ ಲಜೆನಾಕಾ ಡಿ ನಿದೆ ಡಿ ಭಾಯ್ರ್‌ ಸರ್‌ ಡಿ ಮೆಳ್‌ಯಾಂ 
ನಾಚಿಕೆ ಪಡಬೇಡ ಮಲಗು ಹೊರಡು ಭೇಟಿಯಾಗೋಣ 
5% 5% ತತ 
ಶಬ್ದ ಭಂಡಾರ : 
ಯಾ ಕ್ರಿ)... ಹೋಗೋಣ ts 8೦ 
ಆಪಡ್‌ (ಕ್ರಿ) -.. ಮುಟ್ಟು 10 10000 
ಲಿಪಯ್‌ (ಕ್ರಿ) - ಅಡಗಿಸು tಂ hide 
ಲಜ್‌ (ಸ್ತ್ರೀ) - ನಾಚಿಕೆ shame 
ನೀದ್‌ (ಸ್ರೀ) - ನಿದ್ದೆ sleep 


24 


ಸರ್ಕಿ-ಭರ್ಕಿ ಉತ್ರಾಂ - ಮಿಶ್ರವಾಕ್ಕಗಳು 


ಡಿ ತುಜೆಂ ಕಾಮ್‌ ಸಂಹವ್ನ್‌ ವಚ್‌ 


ಡಿ ವ್ಹಯ್‌, ಹಾಂವೆಂ ಚೊರ್ಲಾಂ 
ಡಿ ತುಜೆಂ ಜೆವಣ್‌ ಜಾಲೆಂವೆ? 


ಡಿ ರೀಣ್‌ ಪಾಟಿಂ ದಿ 


ಡಿ ಹೆಂ ಸತ್‌ ನ್ಹಯ್‌ 


ಡಿ ತುಂ ಎಕ್ಲೊಚ್‌ ಆಯ್ಲೊಯ್‌ವೆ? 


ಡಿ ಹಾಂವೆಂ ವಚೈತ್‌ವೆ? 


ಡಿ ಭುರ್ಲಿಂ-ಬಾಳಾಂ ಕಶಿಂ ಆಸಾತ್‌? 


ಡಿ ಮ್ಹಾಕಾ ಭುಕ್‌ ಲಾಗ್ತಾ 
ಡಿ ತುಜಿ ದಸ್ಕತ್‌ ಘಾಲ್‌ 


ಡಿ ತಡವ್‌/ಫುಳಾಯ್‌ ಕರಿನಾಕಾ 
ಡಿ ಮ್ಹಾಕಾ ಏಕ್‌ ಉಪ್ಕಾರ್‌ ಕರ್ಕಿವೆ? 


ಡಿ ವಡೊಲ್‌ ತೊ ಆಯಿಲ್ಲೊ 


ಡಿ ತುಜಿ ಪ್ರಾಯ್‌ ಕಿತ್ಲಿ? 


ಡಿ ಮ್ಹಾಕಾ ಪುರಾಸಣ್‌ ಜಾಲ್ಯಾ 


ಡಿ ಹಾಂವೆಂ ಕಿತೆಂ ಕರಿಜೆ? 


ಡಿ ಮ್ಹಾಕಾ ಕಾಂಯ್‌ಚ್‌ ನಾಕಾ 


2 ಪಯ್ಸ್‌ ಭಾಯ್ರ್‌ ಸಕ್ಲೊಯ್‌? 


25 


ನಿನ್ನ ಕೆಲಸ ಮುಗಿಸಿ ಹೋಗು 
ಹೌದು, ನಾನು ಕದ್ದಿದ್ದೇನೆ 
ನಿನ್ನ ಊಟ ಆಯಿತಾ? 

ಸಾಲ ಹಿಂತಿರುಗಿಸು 

ಇದು ನಿಜವಲ್ಲ (ಸತ್ಯವಲ್ಲ) 
ನೀನೊಬ್ಬನೆ ಬಂದಿಯಾ? 
ನಾನು ಹೋಗಬಹುದೇ? 
ಮಕ್ಕಳು-ಮರಿಗಳು ಹೇಗಿದ್ದಾರೆ? 
ನನಗೆ ಹಸಿವೆಯಾಗುತ್ತಿದೆ 

ನಿನ್ನ ಸಹಿ ಹಾಕು 

ತಡ ಮಾಡಬೇಡ 


ನನಗೊಂದು ಉಪಕಾರ 
ಮಾಡುತ್ತಿಯಾ/ಮಾಡುವಿಯಾ? 


ಆಗ ಅವನು ಬಂದಿದ್ದ 
ನಿನಗೆ/ನಿನ್ನ ವಯಸ್ಸು ಎಷ್ಟು? 
ನನಗೆ ಆಯಾಸವಾಗಿದೆ 

ನಾನು ಏನು ಮಾಡಬೇಕು? 
ನನಗೆ ಏನೂ. ಬೇಡ 


ದೂರ ಹೊರಟಿರುವಿ? 


ಡಿ 


EE EEE ECE TODS ೧೧ 0 ಓಣ ೧1 Be 


ತೊ ಬರೊ ಮನಿಸ್‌ 
ವಗೊಚ್‌ ಬಸ್‌ 

ಮ್ಹಾಕಾ ನೀದ್‌ ಯೆತಾ 
ಮ್ಹಾಕಾ ಧೊಶಿನಾಕಾ 

ತುಕಾ ಕಿತ್ಲೆ ಪಯ್ಕೆ ಜಾಯ್‌? 
ಯೇಂವ್ಕ್‌ ವಿಸ್ರನಾಕಾ 


ಇತ್ಲೆಂ ಪುರೊ 


ಮ್ಹಜೆಕಡೆ ಕಿತ್ಯಾಕ್‌ ವಿಚಾರ್ತಾಯ್‌?- 


ತಿಕಾ ಕೊಣ್‌೦ಚ್‌ ಪಾತೈನಾ? 


ಮಾರೊಗ್‌ ಉತರ್ತಾನಾ ಜಾಗ್ರುತ್‌ - 


ಅವನು ಒಳ್ಳೆಯ ಮನುಷ್ಯ 
ಸುಮ್ಮನೆ ಕುಳಿತುಕೊ 

ನನಗೆ ನಿದ್ದೆ ಬರುತ್ತಿದೆ 

ನನಗೆ ಕಿರುಕುಳ ಕೊಡಬೇಡ 
ನಿನಗೆ ಎಷ್ಟು ದುಡ್ಡು ಬೇಕು? 
ಬರಲು ಮರೆಯಬೇಡ 

ಇಷ್ಟು ಸಾಕು 

ನನ್ನ ಹತ್ತಿರ ಏಕೆ ಕೇಳುತ್ತಿ? 
ಅವಳನ್ನು ಯಾರೂ ನಂಬುವುದಿಲ್ಲ 


ರಸ್ತೆ ದಾಟುವಾಗ ಜಾಗ್ರತೆ 


ಕಾಲ್‌ ತುಮ್ಕಾಂ ರಾಕೊನ್‌ ರಾವ್ಹೊಂ- ನಿನ್ನೆ ನಿಮ್ಮನ್ನು ಕಾದು ನಿಂತೆ 


ಕಿತ್ಯಾಕ್‌ ಬೊಬೋ ಘಾಲ್ತಾಯ್‌? 


ಭೆಶ್ಚೆಂ ವೇಳ್‌ ಹಾಡ್‌ ಕರಿನಾಕಾ 
ಮೊಲಾಂ ವಾಡ್ತ್ವಾತ್‌/ಚಡ್ತಾತ್‌ 
ಪಯ್ಕೆ ಖರ್ದಾಕ್‌ ಪಾವನಾಂತ್‌ 
ಇಲ್ಲಿಶಿ ಸೊಸ್ಲಿಕಾಯ್‌ ಫೆ 


ತುಕಾ ಕಿತೆಂ ಜಾಲಾಂ! 


ಆಪಯಿಲ್ಲ್ಯಾಕ್‌ ದೇವ್‌ ಬರೆಂ ಕರುಂ 


ಹಾಂವೆಂ ಭಿತರ್‌ ಯೆವೈತ್‌ವೆ? 
ಆಪಯ್ನಾಶೆಂ ವಚೊಂಕ್‌ ನಜೊ 


26 


ಏಕೆ ಬೊಬ್ಬೆ ಹಾಕುತ್ತಿ? 

ವೃಥಾ ಕಾಲ ಕಳೆಯಬೇಡ 
ಬೆಲೆಗಳು ಏರುತ್ತಿವೆ 

ಹಣ ಖರ್ಚಿಗೆ ಸಾಕಾಗುವುದಿಲ್ಲ 
ಸ್ವಲ್ಪ ತಾಳ್ಮೆ ಇಟ್ಟುಕೋ 
ನಿನಗೇನಾಗಿದೆ! 

— ಕರೆದಿದ್ದಕ್ಕಾಗಿ ' ವಂದನೆಗಳು. 
ನಾನು ಒಳಗೆ ಬರಬಹುದೇ? 


ಕರೆಯದೆ ಹೋಗಬಾರದು 


ಡಿ ಮ್ಹಾಕಾ 'ವಸ್ತುರ್‌ ಬದ್ದಿಜೆ -. ನನಗೆ ಬಟ್ಟೆ ಬದಲಾಯಿಸಬೇಕು 
ಡ ಹಾಂವೆಂ ಎದೊಳ್‌ ಕಾಯಿಂಚ್‌ ಚಿಂತು೦ಕ್‌ನಾ - ನಾನು ಇನ್ನೂ 

| ಏನೂ ಯೋಚಿಸಿಲ್ಲ 
ಡಿ ಪಿಶಾಂಬರಿ ಉಲಯ್ನಾಕಾ - ಹುಚ್ಚು-ಹುಚ್ಚಾಗಿ ಮಾತಾಡಬೇಡ 


ಡಿ ಹಾಂವ್‌ ತುಜ್ಯಾ ಸಾಂಗಾತಾ ಯೆತಾಂ - ನಾನು ನಿನ್ನೊಟ್ಟಿಗೆ 
ಬರುತ್ತೇನೆ 


ಡಿ ತುವೆಂ ಸಾಂಗ್‌ಲ್ಲೆಂ ಸಾರೈಂ/ಸಮಾ - ನೀನು ಹೇಳಿದ್ದು ಸರಿ 
ಔಿ ಹ್ಯಾ ಘರಾಕ್‌ ಭಾಡೆಂ ಕಿತ್ಲೆಂ? - ಈ ಮನೆಗೆ ಬಾಡಿಗೆ ಎಷ್ಟು? 


ಡಿ ತುಮಿ ಕಾಜಾರಿ ಯಾ ಆಂಕ್ವಾರಿ? - ನೀವು ವಿವಾಹಿತರೋ! 


ಅವಿವಾಹಿತರೋ? 
ಡಿ ಮ್ಹಾಕಾ ಸಮ್ಮತಾ - ನನಗೆ ಅರ್ಥವಾಗುತ್ತಿದೆ 
ಡಿ ಮ್ಹಾಕಾ ಮಸ್ತು ಲಜ್‌ ದಿಸ್ಲಿ - ನನಗೆ ತುಂಬಾ ನಾಚಿಕೆಯಾಯಿತು 
ಡಿ ಬರ್ಯಾಂಚಿ ಇಶ್ಟಾಗತ್‌ ಕರ್‌ - ಒಳ್ಳೆಯವರ ಸ್ನೇಹ ಮಾಡು 
ಔ ತುಂ ಪಿಯೆತಾಯ್‌ವೆ? - ನೀನು ಕುಡಿಯುತ್ತಿಯಾ? 
ಡಿ ಮ್ಹಾಕಾ ಬೆಂ ದಿಸ್ತಾ - ನನಗೆ ಭಯವಾಗುತ್ತಿದೆ 
ಡಿ ಪಯ್ಣ್‌ ಕಶೆಂ ಜಾಲೆಂ? - ಪ್ರಯಾಣ ಹೇಗಾಯಿತು? 


ಡಿ ವಚ್‌, ವಿಶೆವ್‌ ಘೆ - ಹೋಗು, ವಿಶ್ರಾಂತಿ ತೆಗೆದುಕೋ 
ಡಿ ಮ್ಹಾಕಾ ಕಿತ್ಯಾಕ್‌ ಉಟಂವ್ಕ್‌ನಾ? - ನನ್ನನ್ನು ಏಕೆ ಎಬ್ಬಿಸಲಿಲ್ಲ? 
ಡಿ ವೊರಾಂ ಕಿತ್ಲಿಂ ಜಾಲಿಂ? - ಗಂಟೆ ಎಷ್ಟಾಯಿತು? 


ಡಿ ಸುರು ಕರುಂಯಾವೆ? - ಸುರು ಮಾಡೋಣವೇ? 


27 


ಡಿ ಭಿಯೆನಾಕಾ, ತುಜಿ ಕಾಂಯ್‌ ಚೂಕ್‌ ನಾ- ಭಯಪಡಬೇಡ, ' 
ನಿನ್ನದೇನೂ ತಪ್ಪಿಲ್ಲ 


ಡಿ ಧಯ್ರ್‌ ಸಾಂಡಿನಾಕಾ - ಧೈರ್ಯಗೆಡಬೇಡ 
ಡಿ ರಾಗ್‌ ಕರಿನಾಕಾ — ಕೋಪಿಸಬೇಡ 
ಇಡ ಹ್ಯಾ ಘಡಿಯಾಳಾಚೆಂ ಮೋಲ್‌ ಕಿತ್ಲೆಂ? - ಈ ಗಡಿಯಾರದ 
ಬೆಲೆ ಎಷ್ಟು? 
ಡಿ ಅಮ್ಸರ್‌ ಕರಿನಾಕಾ — ಅವಸರಪಡಬೇಡ 
ದಿ ಮ್ಹಾಕಾ ಭೊಗ್ಮಿ - ನನ್ನನ್ನು ಕ್ಷಮಿಸು 
ಡಿ) ಖಂತ್‌ ಕರಿನಾಕಾ - ಚಿಂತಿಸಬೇಡ 
ಡಿ ಮ್ಹಾಕಾ ಹರ್ಹ್ಯಾಂತ್‌ ದೂಕ್‌ - ನನಗೆ ಎದೆಯಲ್ಲಿ ನೋವು 
ಡಿ ಹರ್ಯೆಕಾ ಉತ್ರಾಕ್‌ ತಮಾಶೆ ಕರಿನಾಕಾ - ಪ್ರತಿಯೊಂದು ಮಾತಿಗೂ 
ತಮಾಷೆ ಮಾಡಬೇಡ 
ಡಿ ಧುಂವ್ರಾಪಾನ್‌ ಭಲಾಯ್ಕೆಕ್‌ ಮಾರೆಕಾರ್‌- ಧೂಮಪಾನ ಆರೋಗ್ಯಕ್ಕೆ 
ಹಾನಿಕರ 
ಡಿ ತುಂ ಭಾರೀ ಸವ್ಕಾಸ್‌ - ನೀನು ತುಂಬಾ ನಿಧಾನ 
ಡಿ ಹಾಚೆಂ ಮೋಲ್‌ ಕಿತ್ಲೆಂ? - ಇದರ ಬೆಲೆ ಎಷ್ಟು? 
ಡಿ ಹಾಂವೆಂ ಕೊಣಾಕ್‌ ಪಾತ್ಯಜೆ?  - ನಾನು ಯಾರನ್ನು ನಂಬಬೇಕು? 
ಡಿ ಹಾಂವ್‌ ತುಜೆಕಡೆ ಉಲಯ್ಲಾಂ - ನಾನು ನಿನ್ನೊಡನೆ ಮಾತನಾಡುವುದಿಲ್ಲ 
ಔಡ ಸಮಾ ಬಸ್‌ - ಸರಿಯಾಗಿ ಕುಳಿತುಕೊ 
ಡಿ ಕಸಲಿ ಲಜ್‌! — ಎಂಥ ನಾಚಿಕೆ! 


28 


ಶಬ್ದ ಭಂಡಾರ : 


ಹ ಫ್‌ ೯ 


ಸಂಪಯ್‌ (ಕ್ರಿ) 
ಚೋರ್‌ (ಕ್ರಿ) 
ಜೆವಣ್‌ (ನ) 
ರೀಣ್‌ (ನ) 
ಭುಕ್‌ (ಸ್ತ್ರೀ) 
ದಸ್ಕತ್‌ (ಸ್ತ್ರೀ) 
ಉಪ್ಕಾರ್‌ (ಪು) 
ವಡೊಲ್‌ (ಕ್ರಿ.ವಿ.) 
ಪುರಾಸಣ್‌ (ಸ್ತ್ರೀ) 
ಮನಿಸ್‌ (ಪು) 
ನೀದ್‌ (ಸ್ತ್ರೀ) 
ವಿಚಾರ್‌ (ಕ್ರಿ) 
ಮಾರೊಗ್‌ (ಪು) 
ರಾಕ್‌ (ಕ್ರಿ) 
ಬೋಬ್‌ (ಸ್ತ್ರೀ) 
ಮೋಲ್‌ (ನ) 
ಖ್ಟ್‌ (ಪು 
ಸೊಸ್ಲಿಕಾಯ್‌ (ಸ್ತ್ರೀ) 
ಆಪಯ್‌ (ಕ್ರಿ) 
ವಸ್ತುರ್‌ (ನ) 
ಬದ್ಲಿ (ಕ್ರಿ) 
ಚೀಂತ್‌ (ಕ್ರಿ) 


ಮುಗಿಸು ॥0 nish 
ಕದಿಯು 80 teal 

ಊಟ meal 

ಸಾಲ loan 

ಹಸಿವು 00080೦೯ 

ಸಹಿ signature 
ಉಪಕಾರ 18೩೫೦೯ 

ಆಗ then, lately 
ಆಯಾಸ redness 
ಮನುಷ್ಯ man, person 
ನಿದ್ದೆ sleep 

ಕೇಳಿ tಂ ask 

ರಸ್ತೆ r೦ad 

ಕಾಯು, ದಾರಿ ನೋಡು 10 wit for 
ಬೊಬ್ಬೆ (shouting) 

ಬೆಲೆ price 

ಖರ್ಚು expenditure 
ತಾಳ್ಮೆ patience 

ಕರೆ, ಆಮಂತ್ರಿಸು 10 invite 
ಬಟ್ಟೆ cloth 

ಬದಲಾಯಿಸು tಂ change 
ಯೋಚಿಸು 0 think 


ಸಾರ್ಕೆಂ (ವಿ) 
ಭಾಡೆಂ (ನ) 
ಕಾಜಾರಿ (ವಿ) 
ಆಂಕ್ಚಾರಿ (ವಿ) 
ಲಜ್‌ (ಸ್ತ್ರೀ) 
ಇಶ್ಟಾಗತ್‌ (ಸ್ತ್ರೀ) 
ಭಂ (ನ) 
ಪಯ್ಣ್‌ (ನ) 
ವಿಶವ್‌ (ಪು) 
ವೋರ್‌ (ನ) 
ಚೂಕ್‌ (ಸ್ವೀ) 
ರಾಗ್‌ (ಪು) 
ಘಡಿಯಾಳ್‌ (ನ) 
ಅಮ್ಸರ್‌ (ಪು) 
ಜಲು 
ಖುತ್‌ (ಸ್ತ್ರೀ) 
ಹರ್ದೆಂ (ನ) 
ದೂಕ್‌ (ಸ್ತ್ರೀ) 
ತಮಾಶೆ (ಪು) 


ಧುಂವ್ರಾಪಾನ್‌ (ನ) 


ಸವ್ಕಾಸ್‌ (ಕ್ರಿ.ವಿ.) 


AD correct 

ಬಾಡಿಗೆ rent 
ವಿವಾಹಿತ married 
ಅವಿವಾಹಿತ uಗmarried 
ನಾಚಿಕೆ shame 
ಗೆಳೆತನ riendship 
ಭಯ ೧೩ 
ಪ್ರಯಾಣ Journey 
ವಿಶ್ರಾಂತಿ est 
ಗಂಟೆ hour 

ತಪ್ಪು mistake 
ಕೋಪ ೩೧೦೯ 
ಗಡಿಯಾರ clock 
ಅವಸರ uy 
ಕ್ಷಮಿಸು tಂ 108819೮ 
ಚಿತೆ worry | 
ಎಡೆ chest 

ನೋವು pn 
ತಮಾಷೆ ಟಗ 
ಧೂಮಪಾನ smoking 
ನಿಧಾನವಾದ slow 


ಸವಾಲಾಂ-ಜಾಪಿ ಪ್ರಶ್ನೆಗಳು-ಉತ್ತರಗಳು 


ಡಿ ತುಂ ಖಂಯ್‌ ವೆತಾಯ್‌? - ನೀನು ಎಲ್ಲಿಗೆ ಹೋಗುತ್ತಿ? 
ಹಾಂವ್‌ ಮಂಗ್ಳುರ್‌ ವೆತಾಂ ನಾನು ಮಂಗಳೂರಿಗೆ ಹೋಗುತ್ತೇನೆ 


ಡಿ ತುಮ್ಕಾಂ ಭುಕ್‌ ಲಾಗ್ತಾವೆ? - ನಿಮಗೆ ಹಸಿವೆಯಾಗುತ್ತಿದೆಯೇ? 
ನಾ, ಆಮ್ಕಾಂ ತಾನ್‌ ಲಾಗ್ತಾ - ಇಲ್ಲ, ನಮಗೆ ಬಾಯಾರಿಕೆಯಾಗುತ್ತಿದೆ 


ಡಿ ತಾಂಕಾಂ ಕಿತೆಂ ಜಾಯ್‌? - ಅವರಿಗೆ ಏನು ಚೇಕು? 
ತಾಂಕಾಂ ಪೊಣೊಸ್‌ ಜಾಯ್‌ - ಅವರಿಗೆ ಹಲಸಿನ ಹಣ್ಣು ಬೇಕು 


ಡಿ ತೆ ಕಿತ್ಯಾಕ್‌ ಧಾಂವ್ಹಾತ್‌? ಅವರು ಏಕೆ ಓಡುತ್ತಾರೆ? 
ತಾಂಕಾಂ ವೇಳ್‌ ಜಾತಾ ಖಂಯ್‌ - ಅವರಿಗೆ ತಡವಾಗುತ್ತಿದೆಯಂತೆ 


ಡಿ ತುಮಿ ಆಮ್ಲೆರ್‌ ಕೆದಾಳಾ ಯೆತಾತ್‌?- ನೀವು ನಮ್ಮ ಮನೆಗೆ ಯಾವಾಗ 
ಬರುತ್ತೀರಿ? 
ಆಮಿ ಫಾಲ್ಯಾಂ ತುಮ್ಗೆರ್‌ ಯೆತಾಂವ್‌- ನಾವು ನಾಳೆ ನಿಮ್ಮಲ್ಲಿಗೆ ಬರುತ್ತೇವೆ 
ಡಿ ತಾಕಾ ಕಿತ್ಲಿಂ ಭುರ್ಲಿಂ? - ಅವನಿಗೆ ಎಷ್ಟು ಮಕ್ಕಳು? 
ತಾಂಕಾಂ ಭುರ್ಲಿಂ ನಾಂತ್‌ - ಅವರಿಗೆ ಮಕ್ಕಳಿಲ್ಲ 
ಡಿ ದಾರ್‌ ಕೋಣ್‌ ಬಡಯ್ತಾ? - ಬಾಗಿಲು ಯಾರು ತಟ್ಟುತ್ತಿದ್ದಾರೆ? 
ಈಶ್ಟ್‌ ದಾರ್‌ ಬಡಯ್ತಾ - ಮಿತ್ರನು ಬಾಗಿಲು ತಟ್ಟುತ್ತಿದ್ದಾನೆ 
ಡಿ ತುಂ ಸಕಾಳಿಂ ಕಿತ್ಲ್ಯಾ ವೊರಾರ್‌ ಉಟ್ತಾಯ್‌? - ನೀನು ಬೆಳಿಗ್ಗೆ ಎಷ್ಟು 


ಹೊತ್ತಿಗೆ ಏಳುತ್ತಿ? 
ಹಾಂವ್‌ ಪಾಂಚ್‌ ವರಾರ್‌ ಉಟ್ತಾಂ - ನಾನು ಐದು ಘಂಟೆಗೆ ಏಳುತ್ತೇನೆ 


ಡಿ ತುವೆಂ ಮ್ಹಜೆಂ ವಸ್ತುರ್‌ ಉಂಬಳ್ಳಾಂಯ್‌ವೆ ? - ನೀನು ನನ್ನ ಬಟ್ಟೆ 
ಒಗೆದಿದ್ದೀಯಾ? 
ವ್ಹಯ್‌, ಉಂಬಳ್ಳಾಂ - ಹೌದು, ಒಗೆದಿದ್ದೇನೆ. 


31 


ಡಿ 


ಡಿ 


ಡಿ 


ಜೆವಣ್‌ ತಯಾರ್‌ ಆಸಾವೆ? - ಊಟ ಸಿದ್ಧವಾಗಿದೆಯೆ? 

ನಾ, ತಯಾರ್‌ ನಾ - ಇಲ್ಲ, ಸಿದ್ಧವಾಗಿಲ್ಲ 

ತುಮ್ಚೆಂ ಪಯ್ಣ್‌ ಕಶೆಂ ಜಾಲೆಂ? - ನಿಮ್ಮ ಪ್ರಯಾಣ ಹೇಗಾಯಿತು? 

ಬರೆಂ ಜಾಲೆಂ — ಒಳ್ಳೆಯದಾಯಿತು 

ತುಕಾ ಪ್ರಾಯ್‌ ಕಿತ್ಲಿ? - ನಿನಗೆ ಎಷ್ಟು ವಯಸ್ಸು? 

ಮ್ಹಾಕಾ ಹಂಚ್ವೇಸ್‌ ವರ್ಸಾಂ ಪ್ರಾಯ್‌ - ನನಗೆ ಇಪ್ಪತ್ತೈದು ವರ್ಷ 

ವಯಸ್ಸು 

ಆಮಿ ಧಾಂವ್ಯಾಂವೇ? - ನಾವು ಓಡೋಣವೇ? 

ನಾಕಾ, ಆಮಿ ಚಲ್ಯಾಂ - ಬೇಡ, ನಾವು ನಡೆಯೋಣ 

ತೆ೦ ಘರ್‌ ಭಾಡ್ಯಾಕ್‌ ಮೆಳತ್‌ವೆ? - ಆ ಮನೆ ಬಾಡಿಗೆಗೆ ಸಿಗಬಹುದೇ? 

ವಿಚಾರುನ್‌ ಪಳೆಯಾ - ವಿಚಾರಿಸಿ ನೋಡಿರಿ 

ಕಾಜಾರ್‌/ಲಗ್ನ್‌ ಕೆದಾಳಾ ಜಾತಾ? - ಮದುವೆ/ಲಗ್ನ ಯಾವಾಗ 
ನಡೆಯುತ್ತದೆ? 

ಯೆಂವ್ಚ್ಯಾ ಸನ್ವಾರಾ — ಬರುವ ಶನಿವಾರ 

ಹವೊ ಕಸೊ ಆಸಾ? - ಹವಾಮಾನ ಹೇಗಿದೆ? 

ಭೋವ್‌ ಬರೊ ಆಸಾ - ಬಹಳ ಚೆನ್ನಾಗಿದೆ 

ಆಂವ್ಚುಂ ಹಾವ್ಸ್‌ ಕಿತ್ಯಾಕ್‌ ಉಣೊ? - ಈ ವರ್ಷ ಮಳೆ ಏಕೆ ಕಡಿಮೆ? 

ದೇವ್‌ ಜಾಣಾ - ದೇವರೇ ಬಲ್ಲ 

ಮ್ಹಾಕಾ ಕಿತ್ಯಾಕ್‌ ಆಪಂವ್ಕ್‌ನಾಂಯ್‌?- ನನ್ನನ್ನೇಕೆ ಕರೆಯಲಿಲ್ಲ? 

ಉಗ್ಡಾಸ್‌ ನಾ - ನೆನಪಿಲ್ಲ 

ತಿಕಾ ಕಿತ್ಲೆ ಭಾವ್‌? - ಆಕೆಗೆ ಎಷ್ಟು ಸೋದರರು? 

ತಿಕಾ ಸ ಭಾವ್‌ - ಆಕೆಗೆ ಆರು ಸೋದರರು. 

ಪೊರ್ಚಾಂ ಯೇಂವ್ಕ್‌ ಜಾಯ್ಡ್‌ನೆ? - ನಾಡದು ಬರಬಹುದಲ್ಲಾ? 


ಹಾಂವ್‌ ಪೊರ್ವಾಂ ಯೆಂವ್ಚೊನಾ - ನಾನು ನಾಡದು ಬರಲಾರೆನು 


32 


ಡಿ ತೊ ಖಂಯ್‌ ಗೆಲೊ? 


ತೊ ಘರಾ ಗೆಲೊ 


‘ಡಿ ಕಿತೆಂ ವಿಶೇಸ್‌? 


ಡಿ ಮ್ಹಾಕಾ ಹುನ್‌ ಉದಕ್‌ ದಿಶಿವೆ? 


ಡ ಆನಿ ಕಾಂಯ್‌ ಜಾಯ್‌? 


ವಿಶೇಸ್‌ ಕಾಂಯ್‌ ನಾ 


ನಾ, ಸಂಹ್ಲಾಂ 


ಕಾಂಯ್‌ ನಾ 


*% 


ಶಬ್ದ ಭಂಡಾರ : 


ಪೊಣೊಸ್‌ (ಪು) 
ಭುರ್ಗಿಂ (ನ) 
ಪಯ್ಣ್‌ (ನ) 
ಪ್ರಾಯ್‌ (ಸ್ವೀ) 
ಭಾಡೆಂ (ನ) 
ಹವೊ (ಪು) 
ದೇವ್‌ (ಪು) 
ಪೊರ್ವಾಂ (ಕ್ರಿ.ವಿ.) 
ವಿಶೇಸ್‌ (ನ) 
ಜಾಯ್‌ (ಕ್ರಿ) 
ದಾರ್‌ (ನ) 


ಅವನು ಎಲ್ಲಿ ಹೋದ? 
— ಅವನು ಮನೆಗೆ ಹೋದನು 


ಏನು ವಿಶೇಷ? 
- ಏನೂ ವಿಶೇಷವಿಲ್ಲ 


-. ನನಗೆ ಬಿಸಿನೀರು ಕೊಡುತ್ತಿಯೇ? 
- ಇಲ್ಲ, ಮುಗಿದಿದೆ 


ಇನ್ನೇನಾದರೂ ಬೇಕೆ? 
ಏನೂ ಬೇಡ. 


*% 


ಹಲಸಿನಹಣ್ಣು ackfruit 
ಮಕ್ಕಳು 0116/07 
ಪ್ರಯಾಣ Journey 
ವಯಸ್ಸು ೩86 

ಬಾಡಿಗೆ rent 
ಹವಾಮಾನ ರ್‌ 
ದೇವರು Gಂd 

ನಾಡದು dy after tomorrow 
ವಿಶೇಷ special 

ಬೇಕು want 

ಬಾಗಿಲು 6008 


IV ಗೃಹ ವಿಭಾಗ 


ಖಾಣಾಂ - ಆಹಾರ ವಸ್ತುಗಳು 


ಡ ತಾಂತಿಂ ಉಕಡ್ಲಾಂ 
ಮೊಟ್ಟೆ ಬೆಂದಿದೆ 


ಡಿ ಕೆಳೆಂ ಪಿಕ್ಲಾಂ 
ಬಾಳೆಹಣ್ಣು ಹಣ್ಣಾಗಿದೆ 


3 ನೀಸ್‌ ವೊಮ್ಮಲಾ 
ಗಂಜಿ ಹೊರಚೆಲ್ಲಿದೆ 


ಡಿ ಮಾಸಿ ಭಾಜ್ಞ್ಯಾ 
ಮಿನು ಕಾಯಿಸಿದೆ 


ಡಿ ಮಾಸ್‌ ಶಿಂದ್ಲಾಂ 
ಮಾಂಸ ತುಂಡು ಮಾಡಿದೆ 


ಡಿ ಶಿತ್‌ ಶಿಜ್ಞಾಂ 
ಅನ್ನ ಬೆಂದಿದೆ 


ಔಡ ಧಂಯಾಕ್‌ ಧಾಂಪ್ಲಾಂ? 
ಮೊಸರನ್ನು ಮುಚ್ಚಿದೆ? 


*% 


xx 


34 


ಡಿ 


OQ 


ದೂದ್‌ ತಾಹ್ಹಾಂ 
ಹಾಲು ಬಿಸಿಯಾಗಿದೆ 


ಕಾಫಿ ನಿವ್ಹ್ಯಾ 
ಕಾಫಿ ಆರಿದೆ 


ನಾರ್ತ್‌ ಭೆತ್ತಾ 
ತೆಂಗಿನಕಾಯಿ ಒಡೆದಿದೆ 


ಮ್ಹೊಂವ್‌ ಮೆಳಾ ೦ 
ಜೇನುತುಪ್ಪ ಸಿಕ್ಕಿದೆ 


ಲೊಣ್ಣೆಂ ಕಾಡ್ಲಾಂ 
ಉಪ್ಪಿನಕಾಯಿ ತೆಗೆದಿದೆ 


ತಾಕ್‌ ವೊತ್ತಾಂ 
ಮಜ್ಜಿಗೆ ಸುರಿದಿದೆ 


ಪಾಲೊ ಭಾಜಿ ಹಾಡ್ಲ್ಯಾ 
ಸೊಪ್ಪು ತರಕಾರಿ ತಂದಿದೆ 


ತತ 


ಹ ಇ 
ತಾಂತಿಂ (ನ) - ಮೊಟ್ಟೆ 688 
ಕೆಳೆ (ನ) . — ಬಾಳೆಹಣ್ಣು 0818/7೩ 
ಪೇಜ್‌ (ಸ್ತ್ರೀ) — ಂಜಿconjee (cooked rice with its liquid) 
; ಮಾಸಿ (ಸ್ತೀ) -. ವೂನು sh 
ಮಾಸ್‌ (ನ) — ಮಾಂಸ mt 
| ಶಿತ್‌ (ನ) - € rice (cooked) 
ಧಂಯ್‌ (ನ) — ಮೊಸರು 065 
ದೂದ್‌ (ನ) -— ಹಾಲು mk 
ಕಾಫಿ (ಸ್ತೀ) ಎ. ಕಥಿ coffee 
ಚಾ (ಸ್ತ್ರೀ) - ಚಹ ॥0& 
ನಾರ್ಲ್‌ (ಪು — ತೆಂಗಿನಕಾಯಿ 0೦೦೦೫! 
ಮ್ಹೊಂವ್‌ (ನ) — ಜೇನುತುಪ್ಪ 0006) 
ಲೊಣ್ಣೆಂ (ನ) — ಉಪ್ಪಿನಕಾಯಿ pickles 
ತಾಕ್‌ (ನ) - ಮಜ್ಜಿಗೆ buttermilk 
ರಾಂದ್ವಯ್‌ (ಸ್ತ್ರೀ) - ತರಕಾರಿ ೪೮8೦೩1೮ 
ಪಾಲೊ ಭಾಜಿ (ಸ್ತ್ರೀ) ಸೊಪ್ಪು ತರಕಾರಿ leafy vegetable 
ಉಂಡೊ (ಪು) — ರೊಟ್ಟಿ bread 
ತೂಪ್‌ (ನ) -. :ತುಪ್ಪ 8866 
ಲೊಣಿ (ನ) - ಬೆಣ್ಣೆ butter 
ಗೋಡ್‌ (ನ) - ಬೆಲ್ಲ jaggery 
ಸಾಕರ್‌ (ಸ್ತ್ರೀ) — ಸಕ್ಕರೆ sugar 
ತೇಲ್‌ (ನ) - ಎಣ್ಣೆ 011 
ಪಾಪ್ಲೊ (ಪು) - ಹಪ್ಪಳ pಷppad 
ಫಳ್‌ (ನ) - ಹಣ್ಣು rt 
ಕಾ (ಸ್ತೀ) - ವ್ಯಂಜನ cಟಗy 
ಪೀವನ್‌ (ನ) — ಪಾನೀಯ dink 
ಪೀಟ್‌ (ನ) - ಹಿಟ್ಟು ur 
ಸೂಪ್‌ (ಪು) —- ಸಾರು soup 


35 


ಸಾಂಬಾರ್‌ ' - ಸಾಂಬಾರು ಪದಾರ್ಥಗಳು 


ಡಿ ಮಿರ್ಸಾಂಗ್‌ ವಾಟ್‌ ಔಡ ಕನ್ಪಿರ್‌ ವೀಂಚ್‌ 
ಮೆಣಸು ಅರೆ ಕೊತ್ತಂಬರಿ ಹೆಕ್ಕು 
0 ಜಿರೆಂ ಫಾಲ್‌ ಡಿ ಆಲೆಂ ಶೀಂದ್‌ 
ಜೀರಿಗೆ ಹಾಕು ಶುಂಠಿ ಕತ್ತರಿಸು 
3 ಮೆತಿ ವೋತ್‌ ಟಿ ಲೊಸುಣ್‌ ಭಾಜ್‌ 
ಮೆಂತ್ಯ ಸುರಿ ಬೆಳ್ಳುಳ್ಳಿ ಕರಿ (ಹುರಿ) 
3 ಹಳದ್‌ ಧಾಡಾಯ್‌ 2 ಲವಂಗ್‌ ಹಾಡ್‌ 
ಅರಿಶಿನ ಹುಡಿಮಾಡು (ಗುದ್ದು) ಲವಂಗ ತಾ 
ಡ ಸಾಸಂವ್‌ ಕಾಡ್‌ ಔಡ ಏಳ್‌ ಸೊಲ್‌ 
ಸಾಸಿವೆ ತೆಗೆ ಏಲಕ್ಕಿಯ ಸಿಪ್ಪೆ ತೆಗೆ 
2) ಹೀಂಗ್‌ ವ್ಹರ್‌ ಡಿ ತೇಲ್‌ ತಾಪಯ್‌ 
ಇಂಗು ಒಯ್ಕು ಎಣ್ಣೆ ಕಾಯಿಸು 
ಡಿ ಮಿರಿಂ ಪಿಟೊ ಕರ್‌ ಔಡ ಸುಂಟ್‌ ದೀ 
ಕರಿಮೆಣಸು ಹುಡಿಮಾಡು ಒಣಶುಂಠಿ ಕೊಡು 


ತೀಡ sk ತೀ 


36 


ಮೆಣಸು hl 
ಕೊತ್ತಂಬರಿ ೦೦೯೩೧೮೦೯ 


ಜೀರಿಗೆ cummin seed 
ಶುಂಠಿ 81೧8೮ 

ಮೆಂತ್ಕ . 16108706 
ಬೆಳ್ಳುಳ್ಳಿ . garlic 

ಅರಿಶಿನ turmeric 
ಲವಂಗ clove 

ಸಾಸಿವೆ mustard 

ಏಲಕ್ಕಿ cardamom 
ಇಂಗು. asafoetida (Hing) 
ಎಣ್ಣೆ 00 

ಕರಿಮೆಣಸು ppp 
ಒಣಶುಂಠಿ dry 8178೮೯ 
ಹುಣಸೆಹಣ್ಣು tamarind 
ಹುಳಿ tamarind 
ಪುದಿನಾ mint 


37 


ರಾಂದ್ವಯ್‌ — ಕಾಯಿಪಲೈಗಳು 


ಟೊಮೆಟೊ (ಪು) 
ವ್ಹಾಳ್ಟೆಭಾಜಿ (ಸ್ತ್ರೀ) 
ಪಡ್ಚಳೆಂ (ನ) 
ಮುಳೊ (ಪು) 
ದುದಿಂ (ನ) 
ಬಟಾಟೊ (ಪು) 
ಪಿಯಾವ್‌ (ಪು) 
ಅಕ್ಕೆಂ (ನ) 
ಭಂಡ್‌ (ನ) 
ಮುಸ್ಕಾಸಾಂಗ್‌ (ಸ್ತ್ರೀ) 
ತವೈಂ (ನ) 

ನಾರ್ತ್‌ (ಪು) 
ವಾಂಯ್ಗೆಂ (ನ) 
ಕಾರೆತೆಂ (ನ) 
ಕೊಬಿ (ಸ್ತ್ರೀ) 
ಕುವಾಳೊ (ಪು) 
ಗಾಜರ್‌ (ಸ್ತ್ರೀ) 
ಫುಲ್‌ಕೊಬಿ (ಸ್ತ್ರೀ) 


ಟೊಮ್ಯಾಟೊ 
ಬಸಲೆಸೊಪ್ಪು 
ಪಡುವಲಕಾಯಿ 
ಮೂಲಂಗಿ 
ಕುಂಬಳೆಕಾಯಿ 
ಆಲೂಗಡ್ಡೆ 
ಈರುಳ್ಳಿ 

ಅಣಬೆ 
ಬೆಂಡೆಕಾಯಿ 
ನುಗ್ಗೇಕಾಯಿ 
ಮುಳ್ಳುಸೌತೆ 
ತೆಂಗಿನಕಾಯಿ 
ಬದನೆಕಾಯಿ 
ಹಾಗಲಕಾಯಿ 
ಎಲೆಕೋಸು 
ಬೂದು ಕುಂಬಳಕಾಯಿ 
ಕ್ಯಾರೆಟ್‌, ಗಜ್ಜರಿ 
ಹೂಕೋಸು 


38 


tomato 
spinach 
snake gourd 
radish 
pumpkin 
potato 
onion 
mushroom 
ladies finger 
drumstick 
cucumber 
coconut 
brinjal 
bitter gourd 
cabbage 

ash pumpkin 
carrot 


cauliflower 


© ೫ ಇ ೪ ಈ ಓರಣ ಗ್‌ 


[ed ಫಾ 
೫... ಛು 
ಅ ಅ 


12. 
13, 


ಧಾನಿಯೊ - ಆಹಾರಧಾನ್ಯಗಳು 


ಉಡಿದ್‌ (ಪು) 
ಚಣೊ (ಪು) 
ಮೂಗ್‌ (ಪು) — 
ಕುಳಿತ್‌ (ಪು) — 
ಮಕೊ (ಜಂದ್ಫೊ) (ಪು) - 


ದಾಳ್‌ (ಸ್ತ್ರೀ) — 
ಭಾತ್‌ (ನ) 
ಬಟಾಣಿ (ಸ್ತ್ರೀ) 5 
ತಾಂದುಳ್‌ (ಪು) pe 


ಗೋಂವ್‌ (ಪು) ದ 
ತೊರಿದಾಳ್‌ (ಸ್ತ್ರೀ) — 


ನಾತ್ನೊ (ಪು) - 
ಭುಂಯ್‌ಚಣೊ (ಪು) 


ಉದ್ದು black-gram 
ಕಡಲೆ gram 

ಹೆಸರು green-gram 
ಹುರುಳಿ horse-gram 


ಮೆಕ್ಕೆ ಜೋಳ maize 


ಬೇಳೆ pulse (dhal) 
ಭತ್ತ paddy 

ಬಟಾಣಿ peas 

ಅಕ್ಕಿ rice 

ಗೋಧಿ wheat 


ತೊಗರಿಬೇಳೆ yellow-gram 
(Tor dhal) 


ರಾಗಿ finger millet 


ನೆಲಗಡಲೆ groundnut 


ತತ 3೫ ತೇ 


39 


ಘರಾಂತ್ಲ್ಯೊ ವಸ್ತು - ಗೃಹೋಪಯೋಗಿ ವಸ್ತುಗಳು 


ಡಿ ಉಜ್ವಾತ್‌ ಜಳಯ್‌ 
ಊದುಬತ್ತಿ ಹೊತ್ತಿಸು 


ಡಿ ವೋಲ್‌ ಹಾಂಗುರ್‌ 
ಹೊದಿಕೆ ಹೊದೆ 


ಡಿ ಘಾಂಟ್‌ ಮಾರ್‌ 


ಗಂಟೆ ಬಾರಿಸು 


ಡಿ ಖಟ್ಟೆಂ ವೋಡ್‌ 
ಮಂಚ ಎಳೆ 


ಡಿ ವಾತ್‌ ಹೆಟಯ್‌ 


ಮೇಣದಬತ್ತಿ ಉರಿಸು 


ಡ ಚಾವಿ ಶಿರ್ಕಾಯ್‌ 
ಬೀಗದ ಕೈ ಸಿಕ್ಕಿಸು 


| ಮಾಂದ್ರಿ ಸೊಡಯ್‌ 
ಚಾಪೆ ಹಾಕು (ಬಿಡಿಸು) 


ಡಿ ಖಳೊ ಮಾರ್‌ 
ಆಣಿ ಹೊಡೆ 


40 


ಡಿ 


ಪೊತೆಂ ಉಂಬಳ್‌ 


ಚೀಲ ಒಗೆ 


ಸಾರೊಣ್‌ ದವರ್‌ 
ಪೊರಕೆ ಇಡು 


ಕೊಯ್ತೊ ದೀ 
ಕತ್ತಿ ಕೊಡು 


ಗ್ಲಾಸ್‌ (ತಾಂಬ್ಲೆರ್‌) ಧೂ 
ಲೋಟೆ ತೊಳೆ 


ನಿಸಣ್‌ ಲೋಟ್‌ 
ಏಣಿ ದೂಡು 


ಥಾಲೆಂ ಮಾರ್‌ 
ಬೀಗ ಹಾಕು 


ದಾರ್‌ ಧಾಂಪ್‌ 
ಬಾಗಿಲು ಮುಚ್ಚು 


ಉಜೊ ಪೆಟಯ್‌ 
ಬೆಂಕಿ ಹೊತ್ತಿಸು 


ಆರ್ಸೊ ಪೂಸ್‌ 
ಕನ್ನಡಿ ಒರಸು 


[ಈ ಉಶೆಂ ವ್ಹರ್‌ 
| ತಲೆದಿಂಬು ಒಯ್ಕು 


ಡಿ ಸಾಬು ಸಾರಯ್‌ 


ಸಾಬೂನು ಸವರು/ಸಾರಿಸು 


ಡಿ ದಾಂತೊಣಿ ಉಡಯ್‌ 


ಬಾಚಣಿಗೆ ಎಸೆ/ಬಿಸಾಡು 
ಡಿ ದಾಲಿ ಭರ್‌ 

ಬುಟ್ಟಿ ತುಂಬಿಸು 
ಡಿ ಕುಲೆರ್‌ ಧೂ 


ಚಮಚ ತೊಳೆ 


ಡಿ ಪಾಳ್ಗೆಂ ಲೋಟ್‌ 
ತೊಟ್ಟಿಲು ದೂಡು 


ಡಿ ಬಾಂಕ್‌ ಪೂಸ್‌ 
ಬೆಂಚು ಒರಸು 
ಡಿ ಕಾಪುಸ್‌ ಕಾಡ್‌ 


ಹತ್ತಿ ತೆಗೆ 
xk 


ತೇರ್‌ 


41 


ಸುವಿ ಘೆ 

ಸೂಜಿ ತೆಗೆದುಕೊಳ್ಳು 
ದೊರಿ ದೀ 

ಹಗ್ಗ ಕೊಡು 


ಬೊಶಿ ಧೂ 
ಬಟ್ಟಲು ತೊಳೆ 
ಘಡ್ಯಾಳ್‌ ಪಳೆ 
ಗಡಿಯಾರ ನೋಡು 


ಕಾಂಬೊಳ್‌ ದೋಡ್‌ 
ಕಂಬಳಿ ಮಡಚು 


ದೋಯ್‌ ದೀ 
ಸೌಟು ಕೊಡು 


ಅಲ್ಮಾರ್‌ ಉಗ್ತಿ ಕರ್‌ 
ಬೀರು ತೆರೆ 


ಕದೆಲ್‌ ಹಾಡ್‌ 


ಕುರ್ಚಿ ತಾ 


ಫೊಟೊ (ತಸ್ವೀರ್‌) ಪಳೆ 
ಭಾವಚಿತ್ರ ನೋಡು 
pe 


ಶಬ್ದ ಭಂಡಾರ : 


ಉಜ್ವಾತ್‌ (ಸ್ತ್ರೀ) — ಊದುಬತ್ತಿ ೩88೩0೩! 
ಪೊತೆಂ (ನ) - ಚೀಲ 088 

ವೋಲ್‌ (ಸ್ತ್ರೀ) — ಹೊದಿಕೆ bed-sheet 
ಸಾರೊಣ್‌ (ಸ್ತ್ರೀ) — ಪೊರಕೆ broom 
ಕೊಯ್ತೊ (ಪು) - ಕತ್ತಿ sickle 

ಘಾಂಟ್‌ (ಸ್ತೀ) - ಗಂಟೆ bell 

ಖಟ್ಲಿಂ (ನ) - ಮಂಚ ೦001 

ಬಾಲ್ಲಿ (ಸ್ತ್ರೀ) -  ಬಕೆಟ್ಟು bucket 
ವಾತ್‌ (ಸ್ತ್ರೀ) -  ಮೇಣದಬತ್ತಿ candle 
ಗ್ಲಾಸ್‌ (ಪು) - ಗ್ಲಾಸು ಕlass 


ತಾಂಬ್ಲೆರ್‌, ಗೊಬ್ಬೊ (ಪು) - ಲೋಟೆ tumbler 


ಚಾವಿ (ಸ್ರೀ) - ಬೀಗದ ಕೈ ky 
ನಿಸಣ್‌ (ಸ್ವೀ) ಎ. ಏಣಿ ladder 
ಮಾಂದ್ರಿ (ಸ್ತ್ರೀ) - ಚಾಪೆ mat 
ಥಾಲೆಂ (ನ) -.ಭೀಗೆ lock 
ಆರ್ಸೊ (ಪು) — ಕನ್ನಡಿ mirror 
ಸುವಿ (ಸ್ತೀ) - ಸೂಜಿ 7೮6616 
ಉಶೆಂ (ನ) - ತಲೆದಿಂಬು plow 


42 


ದೊರಿ (ಸ್ತ್ರೀ) - ಹಗ್ಗ 7006 


ಸಾಬು (ಪು - ಸಾಬೂನು 50೩/0 
ಬೊಶಿ (ಸ್ತ್ರೀ) - ಬಟ್ಟಲು pte 
ದಾಂತೊಣಿ (ಸ್ತ್ರೀ)... - ಬಾಚಣಿಗೆ comb 


ಘಡ್ಕಾಳ್‌ (ನ) —  ಗೋಡೆ-ಗಡಿಯಾರ ೪೫೩1-೮1೦೦ 
ದಾಲಿ (ಸ್ತ್ರೀ) - ಬುಟ್ಟಿ basket 
ಕಾಂಬೊಳ್‌ (ಸ್ತ್ರೀ) - ಕಂಬಳಿ blanket 
ಕುಲೆರ್‌ (ನ) -.. ಚಮಚ spoon 
ದೋಯ್‌ - (ಸ್ತ್ರೀ) — ಸೌಟು ladle 

ಪಾಳ್ಗೆಂ (ನ) — ತೊಟ್ಟಿಲು cradle 
ಅಲ್ಮಾರ್‌ (ಸ್ತ್ರೀ) ಎ... ಬೀರು almirah 
ಬಾಂಕ್‌ (ಪು) -.. ಬೆಂಚು bench 
ಕದೆಲ್‌ (ನ) — ಕುರ್ಚಿ chair 

ಕಾಪುಸ್‌ (ಪು) - ಕತ್ತಿ cotton 
ಫೋಟೊ, ತಸ್ವಿರ್‌ (ಸ್ತ್ರೀ) - ಭಾವಚಿತ್ರ phಂtಂ 
ದಾರ್‌ (ನ) ಬಾಗಿಲು 600೦೯ 
ಖಕೊ (ಪು) - ಆಣಿ 81 

ಉಜೊ (ಪು) - ಬೆಂಕಿ re 


ಪೊಸ್ಪಿ ಮೊನ್ಹಾತಿ - ಸಾಕುಪ್ರಾಣಿಗಳು 


ಡಿ ಸುಣೆಂ ಆಂಗ್ಲಾಂತ್‌ ನಿದ್ದಾಂ 
ನಾಯಿಯು ಅಂಗಳದಲ್ಲಿ ಮಲಗಿದೆ 


ಡಿ ಮಾಜರ್‌ ದೂದ್‌ ಪಿಯೆತಾ ಡು ಗಾಯ್‌ ದೂದ್‌ ದಿತಾ 
ಬೆಕ್ಕು ಹಾಲು ಕುಡಿಯುತ್ತಿದೆ ಹಸು (ದನ) ಹಾಲು ಕೊಡುತ್ತಿದೆ 


ಡಿ ಕೊಂಬೊ, ಕೊಂಬಿ ಆನಿ ತಲ್ಯಾಂ ಭಾತ್‌ ಖಾತಾತ್‌ 
ಹುಂಜ, ಹೇಂಟೆ ಮತ್ತು ಕೋಳಿಮರಿಗಳು ಭತ್ತ ತಿನ್ನುತ್ತಿವೆ 


ಡಿ ದುಕೊರ್‌ ಕೊಂಡಾಂತ್‌ ಲೊಳ್ತಾ 
ಹಂದಿಯು ಹೊಂಡದಲ್ಲಿ ಹೊರಳಾಡುತ್ತಿದೆ 


ಡಿ ಘೊಡೊ ಗಾಡಿ ವೋಡ್ತಾ 
ಕುದುರೆ ಗಾಡಿ ಎಳೆಯುತ್ತಿದೆ 


ಡಿ ಬೊಕ್ಲಿ ಆನಿ ಸೊವ್ಸೊ/ಸೊಂಸೊ ಪಾಲೊ ಚರ್ವಾತ್‌ 
ಆಡು ಮತ್ತು ಮೊಲ ಸೊಪ್ಪು ಮೇಯುತ್ತಿವೆ 


ಡಿ ಗಾಯ್‌, ಹಾಡೊ, ರೆಡೊ, ಮ್ಹೊಸ್‌ ಆನಿ ವಾಸ್ರಾಂ ತಣ್‌ ಚರ್ರಾತ್‌ 
ಹಸು, ಎತ್ತು, ಕೋಣ, ಎಮ್ಮೆ ಮತ್ತು ಕರುಗಳು ಹುಲ್ಲು ಮೇಯುತ್ತಿವೆ 

ಡಿ ರೆಡ್ಕಾಂಕ್‌ ಬಾಂದುನ್‌ ಫಾಲ್ಯಾತ್‌ ಡಿ ಮ್ಹೊಶಿನ್‌ ವಾಸ್ರುಂ ಘಾಲಾಂ 
ಕೋಣಗಳನ್ನು ಕಟ್ಟಿ ಹಾಕಿದೆ ಎಮ್ಮೆ ಕರು ಹಾಕಿದೆ 


3) ಗಾಡಾಂವ್‌ ವೊಜೆಂ ವ್ಹಾವಯ್ತಾ 
ಕತ್ತೆ ಹೊರೆಯನ್ನು ಹೊರುತ್ತಿದೆ 
ತೇ ಶೀತ ತೀರ್‌ 
44 


ಭಂಡಾರ : 


ಸುಣೆಂ (ನ) 

ಮಾಜರ್‌ (ನ) 
ಕೊಂಬೊ (ಪು) 
ಕೊಂಬಿ (ಸ್ತ್ರೀ) 
ತಲಕ್‌ (ನ) 

ದುಕೊರ್‌ (ಪು) 
ಬೊಕ್ಲಿ (ಸ್ತ್ರೀ) 


ನಾಯಿ dog 

ಬೆಕ್ಕು ct 

ಹುಂಜ 0008 

ಹೇಂಟೆ hen 

ಹೆಣ್ಣು ಕೋಳಿಮರಿ 0010800 (ತಲ್ಕಾಂ-ಬ. ವ.) 
ಹಂದಿ 018 


ಆಡು, ಮೇಕೆ 80೩! 


ಸೊವೊೊ/ಸೊಂಸೊ (ಪು) - ಮೊಲ rabbit 


ಗಾಯ್‌ (ಸ್ತ್ರೀ) 
ಪಾಡೊ (ಪು) 
ರೆಡೊ (ಪು) 
ಮ್ಹೊಸ್‌ (ಸ್ರೀ) 
ವಾಸ್ರುಂ (ನ) 
ಗಾಡಾಂವ್‌ (ನ) 


ಘೊಡೊ (ಪು) 


ಹಸು, ದನ cow 

ಎತ್ತು ೦x 

ಕೋಣ he-buffalo 

ಎಮ್ಮೆ she-buffalo 

ಕರು ೭೩1" (ವಾಸ್ರಾಂ-ಬ. ವ.) 
ಕತ್ತೆ dಂಗkೀy (ಗಾಡ್ವಾಂ-ಬ. ವ.) 


ಎಬಿ 


ಕುದುರೆ 10886 (ಘೊಡೆ-ಬ. ವ.) 


45 


V ಪರಿಸರ - ಪ್ರಕೃತಿ ವಿಭಾಗ 


ಸು 


ಡಿ ಪಾಖೊ ಉಮ್ಮಳ್ತಾ 
ಬಾವಲಿ ನೇತಾಡುತ್ತಿದೆ 
ಡಿ ಘೊಣ್‌ ಉಬ್ತಾ 
ಹದ್ದು ಹಾರಾಡುತ್ತಿದೆ 
ಡಿ ಕೀರ್‌ ಪಳಯ್ತಾ 
ಗಿಳಿ ನೋಡುತ್ತಿದೆ 


ಡೌ ಕೊಗುಳ್‌ ಗಾಯ್ತಾ 
ಕೋಗಿಲೆ ಹಾಡುತ್ತಿದೆ 


ಡಿ ಗಿರ್ಬುಜಿ/ಗಿರ್ರಜಿ ಪಳೆತಾ 
ಗುಬ್ಬಚ್ಚಿ ನೋಡುತ್ತಿದೆ 
ಡಿ ಕೀರ್‌ ಬೊಂಚಾಯ್ತಾ 
ಗಿಳಿ ಕುಕ್ಕುತ್ತಿದೆ 
xx 
ಶಬ್ದ ಭಂಡಾರ : 


ಪಾಖೊ (ಪು) - ಬಾವಲಿ 04! 
ಘೊಣ್‌ (ಸ್ತ್ರೀ) - ಹದ್ದು 68816 
ಕೀರ್‌ (ಪು) - MM parrot 


[20 


ಕ್ಲೆ೦ - ಹಕ್ಕಿಗಳು 


ಡಿ ಕಾವೊ ಘು ಖಾತಾ 
ಕಾಗೆ ತಿನ್ನುತ್ತಿದೆ 

ಡಿ ಘೂಗ್‌ ಬಸ್ಲ್ಯಾ 
ಗೂಬೆ ಕುಳಿತಿದೆ 

ಡಿ ಮೋರ್‌ ನಾಚ್ತಾ 
ನವಿಲು ನರ್ತಿಸುತ್ತಿದೆ 

ಡಿ ಹಾರೊ ನಿದ್ದಾ 
ಪಾರಿವಾಳ ಮಲಗಿದೆ 

ಡಿ ಕೊಂಬಿ ಧಾಂವ್ತಾ 
ಹೇಂಟೆ ಓಡುತ್ತಿದೆ 

ಡಿ ಬದಕ್‌ ಉಪ್ಯೆತಾ 
ಬಾತುಕೋಳಿ ಈಜುತ್ತಿದೆ 

xk xx 


ಕಾವ್ಫೊ (ಪು) - ಕಾಗೆ crow 
ಘೂಗ್‌ (ಸ್ತ್ರೀ) - ಗೂಬೆ ow 
ಮೋರ್‌ (ಪು) - ನವಿಲು peacock 


ಕೊಗುಳ್‌ (ಸ್ತ್ರೀ) - ಕೋಗಿಲೆ cuckoo ಪಾಠ್ಚೊ (ಪು. - ಪಾರಿವಾಳ pigeon 
ಗಿರ್ಬುಜಿ (ಸ್ತ್ರೀ) - ಗುಬ್ಬಚ್ಚಿ 8087೦೪ ಬದಕ್‌ (ನ) - ಬಾತುಕೋಳಿ duck 


ಕೊಂಬಿ (ಸ್ತ್ರೀ) - ಹೇಂಟೆ hen 


46 


ಇ. 


ರಾನ್‌-ಮೊನ್ಹಾತಿ - ಪ್ರಾಣಿಗಳು 


ಡ ಗಾಡಾಂವ್‌ ಚಲ್ತಾ — 
ಡ ಆಸ್ಪೆಲ್‌ ಖಾತಾ — 
ಡಿ ಕರಂ ವ್ಹಾವಯ್ತಾ ದ 
ಡಿ ಚಿತಳ್‌ ಬಸ್ಲಾಂ ದ 
ಡಿ ಸಾಳ್‌ ನಿದ್ದ್ಯಾ ದ 
ಡಿ ಹಸ್ತ್‌ ಪಿಯೆತಾ — 
ಡಿ ಕೊಲೊ ಲಿಹ್ತಾ ದ 
ಡಿ ಘೊಡೊ ಧಾಂವ್ತಾ ದ 
ಡಿ ಶಿಂವ್‌ ಗರ್ದತಾ ದ 
ಡಿ ಮಾಂಕೊಡ್‌ ಉಡ್ತಾ ದ 
ಡಿ ಚಾನಿ ಚಡ್ತಾ — 
ಡಿ ವಾಗ್‌ ಪಳಯ್ತಾ ಜಿ 
ಡಿ ಮುಂಗುಸ್‌ ಜಿವ್ಹಾಳಿಕ್‌ ಧರ್ತಾ - 
ಡಿ ಪಾಡೊ ಹಾಂಡ್ತಾ ದ 


ಡಿ ಬಕ್ಲೊ ಉಡ್ತಾ ದ 


ಕತ್ತೆ ನಡೆಯುತ್ತಿದೆ 
ಕರಡಿ ತಿನ್ನುತ್ತಿದೆ 

ಒಂಟೆ ಹೊರುತ್ತಿದೆ 
ಜಿಂಕೆ ಕುಳಿತಿದೆ 
ಮುಳ್ಳುಹಂದಿ ಮಲಗಿದೆ 
ಆನೆ ಕುಡಿಯುತ್ತಿದೆ 
ನರಿ ಅಡಗಿಕೊಳ್ಳುತ್ತಿದೆ 
ಕುದುರೆ ಓಡುತ್ತಿದೆ 
ಸಿಂಹ ಗರ್ಜಿಸುತ್ತಿದೆ 
ಮಂಗ ಹಾರುತ್ತಾನೆ 
ಅಳಿಲು ಹತ್ತುತ್ತಿದೆ 
ಹುಲಿ ನೋಡುತ್ತಿದೆ 
ಮುಂಗುಸಿ ಹಾವನ್ನು ಹಿಡಿಯುತ್ತಿದೆ 
ಗೂಳಿ ಹಾಯುತ್ತಿದೆ 
ಹೋತ ನೆಗೆಯುತ್ತಿದೆ 


ಡಿ ಚಿಟ್ಟೊ ವಾಗ್‌/ಬಿಬ್ಬೊ ಪಾರೊತ್‌ ಕರ್ತಾ - ಚಿರತೆ ಹೊಂಚು 


ಡಿ ಶಿಕಾರಿ ಸುಣೆಂ ಭೊಂಕ್ತಾ/ಘೂಂಕ್ತಾ 


3೫ *%x 


47 


ಹಾಕುತ್ತಿದೆ 
-. ಬೇಟೆನಾಯಿ ಜೊಗಳುತ್ತಿದೆ 


xk 


ಶಬ್ದ ಭಂಡಾರ : 


ಗಾಡಾಂವ್‌ (ನ) 
ಆಸ್ವೆಲ್‌ (ನ) 
ಕರು (ನ) 
ಚಿತ್‌ (ನ) 
ಸಾಳ್‌ (ಸ್ತ್ರೀ) 
ಹಸ್ತ್‌ (ಸ್ತ್ರೀ) 
ಕೊಲೊ (ಪು 
ಘೊಡೊ (ಪು) 
ಶಿವ್‌ (ಪು) 
ಮಾಂಕೊಡ್‌ (ಪು) 
ಚನಿ (ಸ್ವೀ) 
ವಾಗ್‌ (ಪು) 
ಪಾಡೊ (ಪು) 
ಬಕ್ಲೊ (ಪು) 
ಬಿಬ್ಬೊ (ಪು) 
ಶಿಕಾರಿ ಸುಣೆಂ (ನ) 
ಮುಂಗುಸ್‌ 


ಕತ್ತೆ donkey, ass 
ಕರಡಿ bear 

ಒಂಟೆ camel 

ಜಿಡೆ 6008 
ಮುಳ್ಳುಹಂದಿ pಂrcupine 
ಆನೆ. elephant 

ನರಿ 10% 

ಕುದುರೆ 10850 
ಸಿಂಹ lion 

ಮಂಗ monkey 
ಅಳಿಲು 80017761 
ಹುಲಿ ೧೯ 

ಗೂಳಿ bul 

ಹೋತ 806-80೩! 
ಚಿರತೆ leopard 
ಬೇಟೆನಾಯಿ 10076 


ಮುಂಗುಸಿ mMongಂಂse 


48 


[ಲ್ಹಾನ್‌ ಜೀವಿ - ಚಿಕ್ಕ ಜೀವಿಗಳು 


ಮೂಯ್‌ ಚಲ್ತಾ ಡಿ ವಾಗೊಣಿ ಚಾಬ್ತಾ 
ಇರುವೆ ನಡೆಯುತ್ತಿದೆ ಶತಪದಿ ಕಚ್ಚುತ್ತಿದೆ 
ಡಿ ಜರ್ಲೊ ಲಿಪ್ತಾ ಡಿ ಪಾಲ್‌ ಪಡ್ತಾ 
ಜಿರಳೆ ಮರೆಯಾಗುತ್ತಿದೆ ಹಲ್ಲಿ ಬೀಳುತ್ತಿದೆ 
ಡಿ ಊವ್‌ ಖೊರ್ದುತಾ ಡಿ ಪಿಸೊಳೆಂ ಉಬ್ತಾ 
ಹೇನು ತುರಿಸುತ್ತಿದೆ ಚಿಟ್ಟೆ ಹಾರುತ್ತಿದೆ. 
ಡಿ ಸೊರೊಪ್‌ ಚರ್ತಾ ಡಿ ಕಾಜುಲೊ ಮಿಣ್ಕೆತಾ 
ನಾಗರಹಾವು ಚಲಿಸುತ್ತಿದೆ ಮಿಣುಕುಹುಳು ಮಿನುಗುತ್ತಿದೆ 
ಡಿ ಮೂಸ್‌ ಬಸ್ತಾ ಡಿ ದಿವೊಡ್‌ ಧಾಂವ್ತಾ 
ನೊಣ ಕುಳಿತುಕೊಳ್ಳುತಿದೆ ಹಾವು ಓಡುತ್ತಿದೆ 
ಡಿ ಗಾಂಯ್ದೊಳ್‌ ಲೊಳ್ತಾ ಡಿ ವಿಚು ಚಾಬ್ತಾ 
ಎರೆಹುಳು ಹೊರಳಾಡುತ್ತಿದೆ ಚೇಳು ಕಚ್ಚುತ್ತಿದೆ 
ಡಿ ದೆಂಪೊ ಉಡ್ತಾ ಡಿ ಬಿಕೊಣ್‌ ಚಾಬ್ತಾ 
ಮಿಡತೆ ಜಿಗಿಯುತ್ತಿದೆ ತಿಗಣೆ ಕಚ್ಚುತ್ತಿದೆ 
3೫ x4 ತೀ 
ಶಬ್ದ ಭಂಡಾರ : 
ಮೂಯ್‌ (ಸ್ತ್ರೀ) -ಇರುವೆ ೩೫! ವಾಗೊಣಿ (ಸ್ತ್ರೀ)- ಶತಪದಿ ceಗtipede ' 


ಜರ್ಲೊ (ಪು) -ಜಿರಳೆ cಂckrಂ೩ch ಪಾಲ್‌ (ಸ್ತ್ರೀ) - ಹಲ್ಲಿ lizard 
ಊವ್‌ (ಸ್ತ್ರೀ) -ಹೇನು louse ಪಿಸೊಳೆಂ (ನ) - ಚಿಟ್ಟೆ butterfly 
ಸೊರೊಪ್‌ (ಪು) - ನಾಗರಹಾವು ೦೦0೩ ಕಾಜುಲೊ (ಪು) - ಮಿಣುಕುಗಳುirefly 


ಮೂಸ್‌ (ಪು -ನೆೊಣಗly ದಿವೊಡ್‌ (ಪು) - ಕೇರೆಹಾವು snake 
ಗಾಂಯ್ದೊಳ್‌ (ಪು) - ಎರೆಹುಳು €೩1thwಂrm ದೆಂಪೊ (ಪು) - ಮಿಡತೆ grasshopper 
; ವಿಚು (ಪು) -— ಚೇಳು 5001010೧ ಭಿಕೊಣ್‌ (ಪು) - ತಿಗಣೆ bug 


49 


ಡಿ ರಂಗ್‌ ರಂಗಾಚಿ ಗುಲೊಬ್‌ - ಬಣ್ಣ ಬಣ್ಣದ ಗುಲಾಬಿಗಳು 

ಡಿ ಪರ್ಮಳಿಕ್‌ ಮೊಗ್ರಿಂ — ಪರಿಮಳಯುಕ್ತ ಮಲ್ಲಿಗೆಗಳು 

ಡಿ ಸೊಬಿತ್‌ ಸೊಬಿತ್‌ ಆಬೊಲಿಂ - ಅಂದ ಚೆಂದದ ಅಬ್ಬಲಿಗೆಗಳು 

ಡಿ ಮನ್‌ ಪಿಸ್ಟಾಂವ್ಚಿಂ ಸಾಳ್ಕಾಂ - ಮನಮೋಹಕ ತಾವರೆಗಳು 

ಔಡ ಹಳ್ಳುವ್ಯಾ ರಂಗಾಚಿಂ ಶಿಂವ್ತಿಂ - ಹಳದಿ ಬಣ್ಣದ ಸೇವಂತಿಗೆಗಳು 

ಡಿ ಸುರ್‌ಯಾ ಸಾರ್ಕಿಂ ಸುರ್‌ಯಾಪುಲಾಂ - ಸೂರ್ಯನಂಥ 
ಸೂರ್ಯಕಾಂತಿಗಳು 

ಡಿ ಧವಿಂ ತಾಂಬ್ಲಿಂ ಲಿಲ್ಲಿಫುಲಾಂ - ಬಿಳಿ ಕೆಂಪು ನೈದಿಲೆಗಳು 

ಡಿ ಹಳ್ಳುವಿಂ ಚಾಂಪಿಂ - ಹಳದಿ ಸಂಪಿಗೆ ಹೂಗಳು 

ಡಿ ಫುಲೊನ್‌ ಸೊಬ್ಬಿಂ ದಸ್ಮಿಫುಲಾಂ-ಅರಳಿ ಕಂಗೊಳಿಸುವ ದಾಸವಾಳ ಹೂಗಳು 


5k sk ತೀ 

ಶಬ್ದ ಭಂಡಾರ : 

ಗುಲೊಬ್‌ (ಪು) - ಗುಲಾಬಿಗಳು ೦೩೦8 (ಏವ. - ಗುಲೊಬ್‌) 
ಮೊಗ್ರಿಂ (ನ) - ಮಲ್ಲಿಗೆಗಳು jasmines (ಏವ. - ಮೊಗ್ರೆಂ) 
ಆಬೊಲಿಂ (ನ) -' ಅಬ್ಬಲಿಗೆಗಳು ೩ kind of flower (ಏ.ವ. - ಆಬೊಲೆಂ) 
ಸಾಳ್ಕಾಂ (ನ) - ತಾವರೆಗಳು 100808 (ಏಷ - ಸಾಳಕ್‌) 
ಶಿಂವ್ರಿಂ (ನ) - ಸೇವಂತಿಗೆಗಳು chrysanthemums (ಏ.ವು - ಶಿಂವ್ರೆಂ) 
ಸುರ್‌ಯಾಫು್ರಲಾಂ (ನ) - ಸೂರ್ಯಕಾಂತಿಗಳು (ಏಐ.ವ.-ಸುರ್‌ಯಾಘಫುಲ್‌) 

sunflowers 


ಲಿಲ್ಲಿಫುಲಾಂ/ಲಿಲ್ಲೊ (ನ) - ನೈದಿಲೆಗಳು ly 110೫೮೧ (ಏ.ವ.- ಲಿಲ್ಲಿ ಫುಲ್‌) 
ಚಾಂಪಿಂ (ನ) - ಸಂಪಿಗೆಹೂಗಳು 8016 flowers (ಏ.ವ.. - ಚಾಂಪೆಂ) 
ದಸ್ಮಿಫುಲಾಂ (ನ)- ದಾಸವಾಳ ಹೂಗಳು hoe 110೫0೧ (ಏ.ವ. - ದಸ್ಮಿಫುಲ್‌) 


50 


ಫೆಳೌ೦ಂ - ಹಣ್ಣುಗಳು 


ಕೆಳೆಂ (ನ) ಎ 
ಕಾಜ್‌ (ಸ್ತ್ರೀ) — 
ಆಂತೆರ್‌ (ನ) ಎ 


ದಾಕೊ (ಪು) - 
ಹೇರ್‌ (ನ) — 
ಪಣಸ್‌ (ಪು) ಆತೆ 


ಲಿಂಬೊ (ಪು) - 
ಆಂಬೊ (ಪು) - 
ಚಿತುರ್ಲಿ (ಸ್ತ್ರೀ) — 
ಪೊಪಾಯ್‌ (ಸ್ತ್ರೀ)- 
ಅಣಸ್‌ (ನ) ದ 
ಜಾಂಬಳ್‌ (ನ) - 


ಊಸ್‌/ಕೊಬು (ಪು)- 
ಖಾಜುರ್‌ (ಪು) - 


ಬದಾಮ್‌ (ನ) - 
ದಾಳಿಂಬ್‌ (ನ) - 


ಬಾಳೆಹಣ್ಣು - plantain/banana 


(ಬ.ವ.- ಕೆಳಿಂ) 
ಗೇರುಹಣ್ಣು - cashew (fruit) 

(ಬ.ವ.- ಕಾಜು) 
ಸೀತಾಫಲ - custard apple 


(ಬ.ವ.- ಆಂತೆರಾಂ) 
ದ್ರಾಕ್ಷೆಹಣ್ಣು - 87೩0 (ಬ.ವ.- ದಾಕೊ) 
ಪೇರಳೆಹಣ್ಣು- 8081೩ (ಬ.ವ.- ಪೆರಾಂ) 
ಹಲಸಿನಹಣ್ಣು- Jackfruit 

(ಬ.ವ.- ಪೊಣೊಸ್‌) 
ನಿಂಬೆಹಣ್ಣು - lemon (ಬ.ವ.- ಲಿಂಬೆ) 
ಮಾವಿನಹಣ್ಣು- ೫38780 (ಬ.ವ.- ಆಂಬೆ) 
ಕಿತ್ತಳೆಹಣ್ಣು - ೦8೩೧8೮ (ಬ.ವ.- ಚಿತುರ್ಲ್ಯೊ) 
ಪರಂಗಿಹಣ್ಣು- p೩p೩y೩(ಬ.ವ.- ಪೊಪಾಯೊ) 
ಅನನಾಸು - pಃneapple(ಬ.ವ.- ಅಣ್ಸಾಂ) 
ನೇರಳೆಹಣ್ಣು- rಂse-apple 

(ಬ.ವ.- ಜಾಂಬ್ಭಾಂ) 
ಕಬ್ಬು — sugarcane 

(ಬ.ವ.- ಊಸ್‌/ಕೊಬು) 
ಖರ್ಜೂರ - 626 (ಬ.ವ.- ಖಾಜುರ್‌) 
ಬಾದಾಮಿ - ೩॥Mond (ಬ.ವ.- ಬದ್ಮಾಂ) 
ದಾಳಿಂಬರ - pomegranate 

(ಬ.ವ.- ದಾಳ್ಮಾಂ) 


ಇರ್ಬಳ್‌ (ಪು) - ತಾಳೆಹಣ್ಣು - 0೩11೧೪1! (ಬ.ವ.- ಇರುಳ್‌) 


ಅಂಜೂರ್‌ (ನ) - 
¥x% 


ಅಂಜೂರಹಣ್ಣು - ಗ (ಬ.ವ.- ಅಂಜುರಾಂ) 
xk xx 


51 


ರುಕಾಚಿ ಭಾಗ್‌ - ಮರದ ಭಾಗಗಳು 


ವಕ್ತಾಕ್‌ ಜಾಯ್‌ - (ಸ್ತ್ರಿ) - ತೊಗಟೆ. - bark 
ತೊಗಟೆ ಮದ್ದಿಗೆ ಬೇಕು 

ಮಾಳುಂಕ್‌, ಜಾಯ್‌ - (ನ) - ಹೂವು - ಗಂwer 
ಹೂವು ಮುಡಿಯಲು ಬೇಕು 

ಜಳುಂಕ್‌ ಜಾಯ್‌ - (ನ) - ಸೌದೆ. - ಗirewood 
ಸೌದೆ ಉರಿಸಲು ಬೇಕು 

ಖಾಂವ್ಕ್‌ ಜಾಯ್‌ -. (ನ) - ಹಣ್ಣು - 07 

ಹಣ್ಣು ತಿನ್ನಲು ಬೇಕು 

ಪಿಯೆಂವ್ಕ್‌ ಜಾಯ್‌ |ರೋಸ್‌|- (ಪು - ರಸ - juice 

ರಸ ಕುಡಿಯಲು ಬೇಕು 

ಬಸೊಂಕ್‌ ಜಾಯ್‌ [ಫಾಂಟೊ/ಖಾಂದೊ }(ಪು- ಕೊಂಬೆ - branch 
ಕೊಂಬೆ/ಗೆಲ್ಲು ಕೂರಲು ಬೇಕು 

ವೊಂಪುಂಕ್‌ ಜಾಯ್‌ ([ಬಿಂ |- (ನ) - ಬೀಜ - 5666 

ಬೀಜ ಬಿತ್ತಲು ಬೇಕು 

ದೆವಾಕ್‌ ಜಾಯ್‌ (ಪು - ಮೊಗ್ಗು - bud 
ಮೊಗ್ಗು ದೇವರಿಗೆ ಬೇಕು. 

ಸಾವೈಕ್‌ ಜಾಯ್‌ |ಪಾನ್‌ | - (ನ) - ಎಲಿ - leaf 

ನೆರಳಿಗೆ ಎಲೆ ಬೇಕು 

ವೋಯ್ಕ್‌ ಜಾಯ್‌ ಕಾಂಟೊ ]- (ಪು) - ಮುಳ್ಳು - thorn 
ಮುಳ್ಳು ಬೇಲಿಗೆ ಬೇಕು 

ವಕ್ತಾಕ್‌ ಜಾಯ್‌ (ಸ್ತ್ರೀ) - ಚಿಗುರು - shoot of plant 
ಮದ್ದಿಗೆ ಚಿಗುರು ಬೇಕು 


ರುರಂವ್ಕ್‌ ಜಾಯ್‌ [ಪಾಳ್‌ |- (ನ) - ಬೇರು. - ೫908 
ಅರೆಯಲು ಬೇರು ಬೇಕು 


52 


ಧಾತು - ಲೋಹಗಳು 


ಡಿ ಪಿತುಳ್ಳೊ ಚೆಂಬು 

ಹಿತ್ತಾಳೆಯ ಚೆಂಬು 

ಡಿ ವಜ್ರಾಚಿ ಮುದಿ 
ವಜ್ರದ ಉಂಗುರ 


ಡಿ ಲೊಂಕ್ಲಾಚೆಂ ದಾರ್‌ 
ಕಬ್ಬಿಣದ ಬಾಗಿಲು 


ಡಿ ಕಾಶ್ಯಾಚಿಂ ಗುಳ್ಮಾಂ 
ಕಂಚಿನ ಬಟ್ಟಲುಗಳು 


ಡಿ ತೊವ್ರ್ಯಾಚಿ ಕಲಯ್‌ 


ತವರಿನ ಲೇಪ (ಕಲಾಯಿ) 


*% 


ಶಬ್ದ ಭಂಡಾರ : 


ಪಿತುಳ್‌ (ಸ್ತ್ರೀ) 
ತಾಂಬೆಂ (ನ) 
ವಜ್ರ್‌ (ನ) 
ಭಾಂಗಾರ್‌ (ನ) 
ಲೊಂಕಾಡ್‌ (ನ) 
ರುಪೆಂ (ನ) 
ಕಾಶೆಂ (ನ) 
ತೊವ್ರೆಂ (ನ) 
ಕೆಂಪಾಂ (ನ) 
ಮೊತಿಂ (ನ) 


ಡಿ 


ಡಿ 


*% 


ತಾಂಬ್ಯಾಚೊ ಕೊಳ್ಳೊ 
ತಾಮ್ರದ ಬಿಂದಿಗೆ/ಕೊಡ 


ಭಾಂಗಾರಾಚಿ ಸರ್ಪಳಿ 
ಚಿನ್ನದ ಸರ 


ರುಪ್ಯಾಚೆಂ ಕಾಂಕಣ್‌ 
ಬೆಳ್ಳಿಯ ಬಳೆ 


ಕೆಂಪಾಂಚಿಂ ಕುಡ್ಕಾಂ 
ಕೆಂಪುಕಲ್ಲಿನ ಓಲೆಗಳು 


ಮೊತಿಯಾಂಚೊ ಕುರೊವ್‌ 
ಮುತ್ತುಗಳ ಕಿರೀಟ 


xx 


ಹಿತ್ತಾಳೆ brass 
ತಾಮ್ರ copper 
ವಜ್ರ diamond 


ಚಿನ್ನ 8016 
ಕಬ್ಬಿಣ ron 
ಬೆಳ್ಳಿ silver 


ಕಂಚು bellmetal 


ತವರ 17 


ಕೆಂಪು ಮಾಣಿಕ್ಕ ruby 
ಮುತ್ತು pl 


53 


ಡಿ ಉದಕ್‌ ಆಮ್ಕಾಂ ಭೋವ್‌ ಗರ್ದೆಚಿ ವಸ್ತ್‌, ಆಮ್ಚೊ ಈಶ್ಟ್‌ 
ನೀರು ನಮಗೆ ಅತೀ ಅವಶ್ಯಕ ವಸ್ತು, ನಮ್ಮ ಗೆಳೆಯ 
ಡಿ ತೆಂ ಆಮ್ಚಿ ತಾನ್‌ ಥಾಂಬಯ್ತಾ 
ಅದು ನಮ್ಮ ಬಾಯಾರಿಕೆಯನ್ನು ತಣಿಸುತ್ತದೆ 
ಡಿ ನ್ಹಾಂವ್ಕ್‌, ವಸ್ತುರ್‌ ಉಂಬ್ಳುಂಕ್‌, ರಾಂದ್ಬಾಕ್‌, ಶೆತಾಂಕ್‌ ಉದಕ್‌ 


ಜಾಯ್‌ 


ಸ್ನಾನಕ್ಕೆ ಬಟ್ಟೆ ಒಗೆಯಲು, ಅಡಿಗೆಗೆ, ಗದ್ದೆಗಳಿಗೆ ನೀರು ಬೇಕು 
ಡಿ ಬಾಂಯೊಂ, ತಳಿಂ, ವ್ಹಾಳ್‌, ನ್ಹಂಯೊ, ದರ್‌ಯೊ, ಸಾಗೊರ್‌ 


ಉದ್ಯಾಚಿಂ ಮುಳಾಂ 


ಬಾವಿಗಳು, ಕೆರೆಗಳು, ಹೊಳೆಗಳು, ನದಿಗಳು, ಸಮುದ್ರಗಳು, ಸಾಗರಗಳು 


ನೀರಿನ ಮೂಲಗಳು. 


ಡಿ ಪಾವ್ಸಾಚೆಂ ಉದಕ್‌ ಧರ್ಲಿಂತ್‌ ಜಿರೊನ್‌ ರುರಿ ಉಬ್ಬತಾತ್‌ 
ಮಳೆಯ ನೀರು ನೆಲದಲ್ಲಿ ಇಂಗಿ ರುರಿ (ಚಿಲುಮೆ)ಗಳು ಉಂಟಾಗುತ್ತಿವೆ. 
ಡಿ ಉದ್ಕಾಕ್‌ ಕಾಟ್‌ ಬಾಂದುನ್‌ ವೀಜ್‌ ಉತ್ಪನ್ನ್‌ ಕರ್ತಾತ್‌ 
ನೀರಿಗೆ ಅಣೆಕಟ್ಟನ್ನು ನಿರ್ಮಿಸಿ ವಿದ್ಯುತ್ತನ್ನು ಉತ್ಪಾದಿಸುತ್ತಾರೆ. 


ತೀ 


ಶಬ್ದ ಭಂಡಾರ : 
ತಾನ್‌ (ಸ್ತ್ರೀ) 
ನ್ಹಾ (ಕ್ರಿ) 
ರಾಂದಪ್‌ (ನ) 
ಜಾಯ್‌ (ಕ್ರಿ) 
ಬಾಂಯ್‌ (ಸ್ತ್ರೀ) 
ನ್ಹಂಯ್‌ (ಸ್ತ್ರೀ) 
ದರ್‌ಯೊ (ಸ್ವೀ) 
ಧರ್‌ (ಸ್ತ್ರೀ) 
ಕಾಚ್‌ (ಪು) 
ರುರ್‌ (ಸ್ತ್ರೀ) 
ವೀಜ್‌ (ಸ್ತೀ) 


*% ತೀ 


ಬಾಯಾರಿಕೆ rst 
ಸ್ನಾನಮಾಡು 10 bathe 
ಅಡಿಗೆ cooking 

ಬೇಕು ೫/೩೧! 

ಬಾವಿ wel 

ನದಿ river 

ಸಮುದ್ರ 80೩ 

ನೆಲ. ground 

ಕ್ಟ / ಅಣೆಕಟ್ಟು 68೩/3 
ರುರಿ / ಚಿಲುಮೆ ping 
ವಿದ್ಯುತ್ತು electricity 


54 


ಡಿ ಮಾಸ್ಫಿ ಉಪೆತಾ ಎ... ಮೂನು ಈಜುತ್ತಿದೆ 


ಡಿ ಕುಡ್ಲಿ ಚಾಬ್ತಾ - ಏಡಿ ತಚ್ಚುತ್ತಿದೆ 

ಡಿ ಮಾಣ್ಕೊ ಬೊಬಾಟ್ತಾ -  ಕೆಷ್ಟೆ ವಟಗುಟ್ಟುತ್ತದೆ 

ಡಿ ಶಿಸರ್‌ ಪಳಯ್ತಾ - ಮೊಸಳೆ ನೋಡುತ್ತಿದೆ 

ಡಿ ಕಾಸೊವ್‌ ಲಿಪ್ತಾ -.. ಆಮೆ ಮರೆಯಾಗುತ್ತಿದೆ 

ಇ ಕೊಂಗೊ ಚರ್ತಾ -.. ಬಸವನಹುಳು ಚಲಿಸುತ್ತಿದೆ 
*% *% *% 


ಶಬ್ದ ಭಂಡಾರ : 


ಮಾಸ್ಟಿ (ಸ್ತ್ರ) - ಮೂನು sh - ಬವ 
ಕುದ್ಲಿ (ಸ್ತ್ರೀ) — $B crab -— ಬವ 
ಮಾಣ್ಕೊ (ಪು) - ಕಪ್ಪೆ 1708 -. ಓಮ 
ಶಿಸರ್‌ (ಸ್ತ್ರೀ) - ಮೊಸಳೆ crocodile - ಬವ 
ಕಾಸೊವ್‌ (ಪು) - ಆಮೆ 100150 - ಬವ 
ಕೊಂಗೊ (ಪು) - ಬಸವನಹುಳು 80೩11 - ಬವ 


55 


ಮಾಸ್ಕೊ 
ಕುರ್ಲೊ 
ಮಾಣ್ಯೆ 
ಶಿಸ್ರ್ರ್ಯೊ 
ಕಾಸೊವ್‌ 
ಕೊಂಗೆ 


ಅಶಿ ಆಸಾ ಪ್ರಕೃತಿ - ಹೀಗಿದೆ ಪ್ರಕೃತಿ 


ಡಿ ವಾರೆಂ ವ್ಹಾಳ್ತಾ 
ಗಾಳಿ ಬೀಸುತ್ತಿದೆ 


3 ಮೊಡಾಂ ಉದೆಲ್ಯಾಂತ್‌ 
ಮೋಡಗಳು ಕವಿದಿವೆ 


ಡಿ ರಾನಾಂ ಕಾತರ್ಹಾಂತ್‌ 
ಕಾಡುಗಳನ್ನು ಕಡಿದಿದ್ದಾರೆ 


ಡಿ ಸುರ್‌ಯೊ ಬುಡ್ತಾ 
ಸೂರ್ಯ ಮುಳುಗುತ್ತಾನೆ 


ಡಿ ಹಾವ್ಸ್‌ ಯೆತಾ 
ಮಳೆ ಬರುತ್ತಿದೆ 


ಡಿ ತಣ್‌ ಕಿರ್ಲಲಾ೦ಂ 
ಹುಲ್ಲು ಬೆಳೆದಿದೆ 


ಡಿ ಚಂದ್ರೆಮ್‌ ಉದೆಲಾ 
ಚಂದ್ರನು ಉದಯಿಸಿದ್ದಾನೆ 


ಡಿ ಬಾಂಯೊಂ ಭರ್ಲ್ಯಾತ್‌ 
ಬಾವಿಗಳು ತುಂಬಿವೆ 


56 


ಡಿ 


ಡಿ 


ಸುಕ್ಲಿಂ ಉಬ್ತಾತ್‌ 
ಹಕ್ಕಿಗಳು ಹಾರುತ್ತಿವೆ 


ಹಿಂವ್‌ ಖಾತಾ 
ಚಳಿಯಾಗುತ್ತಿದೆ 


ಧರ್ದ್‌ ತಾಪ್ಯಾ 
ನೆಲ ಕಾದಿದೆ/ಬಿಸಿಯಾಗಿದೆ 


ಕಾಳೊಕ್‌ ಜಾತಾ 
ಕತ್ತಲೆಯಾಗುತ್ತಿದೆ 

ಆವ್ರ್‌ ಯೆತಾ 
ನೆರೆ ಬರುತ್ತಿದೆ 


ಭುಂಯ್‌ ಸೊಬ್ತಾ 
ಭೂಮಿಯು ಶೋಭಿಸುತ್ತಿದೆ 


ಚಾನ್ನೆಂ ಫಾಂಕ್ಲಾಂ 
ಬೆಳದಿಂಗಳು ಪಸರಿಸಿದೆ 


ಬೆಳೆಂ ಪಿಕ್ಲಾಂ 
ಪೈರು ಹಣ್ಣಾಗಿದೆ 


ನೆಕೆತ್ರಾಂ ಪರ್ಚಳ್ತಾತ್‌ 


4 


ಈ ಮಳಬ್‌ ನಿತಳ್ಳಾಂ 
ಆಕಾಶ ನಿರ್ಮಲವಾಗಿದೆ 


ಡಿ ವಾದಾಳ್‌ ಉಟ್ಲಾಂ 
ಬಿರುಗಾಳಿ ಎದ್ದಿದೆ 


ಡಿ ವೋತ್‌ ತಾಪ್ಲಾಂ 
ಬಿಸಿಲು ಕಾದಿದೆ 

ಡಿ ಲ್ಹಾರಾಂ ಉಟ್ಲ್ಯಾಂತ್‌ 
ಅಲೆಗಳು ಎದ್ದಿವೆ 


ಡಿ ಶೆತಾಂ ಸೊಬ್ತಾತ್‌ 
ಗದ್ದೆಗಳು ಶೋಭಿಸುತ್ತಿವೆ 


ಡಿ ಗೀಮ್‌ ಆಯ್ತಾ 


ಬೇಸಿಗೆಕಾಲ ಬಂದಿದೆ 


ಡಿ ಧೊಣು ಉದೆಲಾ 
ಕಾಮನಬಿಲ್ಲು ಕವಿದಿದೆ 


ಡಿ ಫಾಂತೆಂ ಜಾವ್ನ್‌ ಯೆತಾ 
ಮುಂಜಾನೆ ಆಗುತ್ತಾ ಇದೆ 


ಡಿ ಹಿಂವೆ ದೀಸ್‌ ಗೆಲೆ 
ಚಳಿಗಾಲ ಕಳೆಯಿತು 


ನಕ್ಷತ್ರಗಳು ಮಿನುಗುತ್ತಿವೆ ` 


57 


ಘುಡ್ಡಡೊ ಆಯ್ಕತಾ 
ಸಿಡಿಲು ಕೇಳಿಸುತ್ತಿದೆ 
ನ್ಹಂಯ್‌ ಸುಕ್ಲ್ಯಾ 
ನದಿ ಒಣಗಿದೆ 
ಜಗ್ಲಾಣೆಂ ದಿಸ್ತಾ 
ಮಿಂಚು ಕಾಣಿಸುತ್ತಿದೆ 
ಫಾತೊರ್‌ ದಿಸ್ತಾತ್‌ 
ಕಲ್ಲುಗಳು ಕಾಣಿಸುತ್ತಿವೆ 
ಮಾತಿ ಭಿಜ್ಹ್ಯಾ 
ಮಣ್ಣು ಒದ್ದೆಯಾಗಿದೆ 
ರಭಾಡಾಂ ವಾಡ್ತಾತ್‌ 
ಗಿಡಗಳು ಬೆಳೆಯುತ್ತಿವೆ 
ದೋವ್‌ ಹಡ್ಲಾ 
ಇಬ್ಬನಿ ಕವಿದಿದೆ 
ಖಡಪ್‌ ಫುಟ್ಲಾಂ 
ಬಂಡೆಗಲ್ಲು ಒಡೆದಿದೆ 


ಧಗ್‌ ಪಡ್ಲ್ಯಾ 
ಸೆಕೆ ಬಿದ್ದಿದೆ 


ಸಾಂಜ್‌ ಆಯ್ಲಿ 


ಸಾಯಂಕಾಲ ಬಂತು 


ದಾ SN 


ಜಾಗೆ - ಸ್ಥಳಗಳು 


ದರ್‌ಯಾವೇಳ್‌ (ಸ್ತ್ರೀ) - ಸಮುದ್ರ ತೀರ 


ಸಾಂಕೊವ್‌ (ಪು) - 
ಸಿಮೆಸ್ಟ್ರ್‌ (ಸ್ತ್ರೀ) ಸ್‌ 
ಶಹರ್‌ (ನ) ಸ್‌ 
ದೇಶ್‌ (ಪು) ಸ 
ದೊಂಗೊರ್‌ (ಪು. - 
ಜುಂವೊ (ಪು) ತ 
ಬಂದರ್‌ (ನ) | 
ರಾಜ್‌ (ನ) ಈ 


- ಹೇಂಟ್‌ (ಸ್ತ್ರೀ) ಎಫ 
- ಗಾಂವ್‌ (ಪು) = 
- ಸಂವ್ಸಾರ್‌ (ಪು) — 
* ವಿಮಾನ್‌ಥಳ್‌ (ನ) - 
- ಹಾಯ್ವಾಟ್‌ (ಸ್ತ್ರೀ) ೬ 
- ಮಾರೊಗ್‌ (ಪು) — 
. ಆಂಗಣ್‌ (ನ) ೭ 
- ರುಜಾಥಳ್‌ (ನ) - 
. ಹಿತಲ್‌ (ನ) — 
ಖೆಳಾಥಳ್‌ (ನ) 3 
ಜಿಲ್ಲೊ (ಪು) ಜೆ 


ಸೇತುವೆ 
ಸ್ಮಶಾನ 
ನಗರ 
ದೇಶ 


ಜಗತ್ತು 
ವಿಮಾನನಿಲ್ದಾಣ 
ಕಾಲ್ದಾರಿ 

ಮಾರ್ಗ 
ಅಂಗಳ 
ಯುದ್ದಕ್ಷೇತ್ರ 
ಹಿತ್ತಿಲು 

ಆಟದ ಬಯಲು 
ಜಿಲ್ಲೆ 


58 


— beach 

- bridge 

— cemetery 

— city 

— country 

— hill 

- island 

- port 

- state 

- town 

— village 

— world 

- aerodrome 
- footpath 

- road 

— courtyard 
- battleground 
— compound 
— playground 


— district 


ಭಂಡಾರ : 


(ನ) - ಗಾಳಿ a 
(ನ) - ಕಾಡುಗಳು 1070808 


ಸುರ್‌ಯೊ (ಪು) - ಸೂರ್ಯ sun 
ಪಾವ್ಸ್‌ (ಪು) - ಮಳೆ ೩1೧ 

ತಣ್‌ (ನ) - ಹುಲ್ಲು 87೩56 
ಚಂದ್ರೆಮ್‌ (ಪು)- ಚಂದ್ರ moon 


ನೆಕೆತ್ರಾಂ (ನ) - ನಕ್ಷತ್ರಗಳು t೩rs 
ಮಳಬ್‌ (ನ)- ಆಕಾಶ sky 
ವಾದಾಳ್‌ (ನ)- ಬಿರುಗಾಳಿ storm 
ವೋತ್‌ (ನ) - ಬಿಸಿಲು sunlight 
ಲ್ಹಾರಾಂ (ನ) - ಅಲೆಗಳು ೫೩೪೮5 
ಶೆತಾಂ (ನ) - ಗದ್ದೆಗಳು lds 


ಸುಕ್ಲಿಂ (ನ) - ಪಕ್ಷಿಗಳು 0105 


(ನ)- ಮೋಡಗಳು 010068 ಹಿಂವ್‌ (ನ)- ಚಳಿ chill, cold 


ಧರ್ನ್‌ (ಸ್ತ್ರೀ)- ನೆಲ, ಭೂಮಿ 
ground, earth 
ಕಾಳೊಕ್‌ (ಪು) - ಕತ್ತಲೆ darkness 
ಆವ್ರ್‌ (ನ) ನೆರೆ 11006 
ಭುಂಯ್‌ (ಸ್ತ್ರೀ)- ಭೂಮಿ th 
ಚಾನ್ನೆಂ (ನ) - ಬೆಳದಿಂಗಳು 
moon-light 
ಘಡ್ಗಡೊ (ಪು) - ಗುಡುಗು thunder 
ನ್ಹಂಯ್‌ (ಸ್ತ್ರೀ) - ನದಿ river 
ಜಗ್ಗಾಣೆಂ (ನ) - ಮಿಂಚು lightning 
ಫಾತೊರ್‌ (ಪು) - ಕಲ್ಲುಗಳು stones 
ಮಾತಿ (ಸ್ತ್ರೀ) - ಮಣ್ಣು 01 
ರಭಾಡಾಂ (ನ) - ಗಿಡಗಳು pants 


ಗೀಮ್‌ (ಪು) - ಬೇಸಿಗೆಕಾಲ summer ದೋವ್‌ (ಪು) - ಇಬ್ಬನಿ dw 
ಧೊಣು (ಪು) - ಕಾಮನಬಿಲ್ಲುr೩1nbಂw ಖಡಪ್‌ (ನ) — ಬಂಡೆ rock 


ಬಾಂಯ್‌ (ಸ್ತ್ರೀ) - ಬಾವಿ well 
ಬೆಳೆಂ (ನ) - ಪೈರು ೦೯೦0 
ಧಗ್‌ (ಸ್ತ್ರೀ) - ಸೆಕೆ Hat 


ಸಾಂಜ್‌ (ಸ್ತ್ರೀ) - ಸಾಯಂಕಾಲ ೮೪೮11೧8 


ಫಾಂತೆಂ (ನ)  - ಮುಂಜಾನೆ 


early morning 


ಹೀಂವ್‌ (ನ) -ಚಳಿchill, cold 


59 


VI ವ್ಯಾಕರಣ ವಿಭಾಗ 


ತೊ - ಶೆ ಅವನು/ಅದು - ಅವರು/ಅವು. - 1 


ಡಿತೊ ಚೆರ್ಕೊ ಡಿ ತೆ ಚೆರ್ಕೆ 

ಅವನು ಹುಡುಗ ಅವರು ಹುಡುಗರು 
ಡಿ ತೊ ಹೆಟೊ ಡಿ ತೆ ಪೆಟೆ 

ಅದು ನಾಯಿಮರಿ ಅವು ನಾಯಿಮರಿಗಳು 
ಡಿ ತೊ ಆಂಬೊ ಡಿ ತೆ ಅಂಬೆ 

ಅದು ಮಾವಿನಹಣ್ಣು ಅವು ಮಾವಿನಹಣ್ಣುಗಳು 
ಡಿತೊಗಾದೊ ಡಿ ತೆ ಗಾದೆ 

ಅದು ಗದ್ದೆ. ಅವು ಗದ್ದೆಗಳು 
ಡಿ ತೊ ಲೊಟೊ ಡಿ ತೆ ಲೊಟೆ 

ಅದು ಲೋಟೆ ಅವು ಲೋಟೆಗಳು 
ಡಿ ತೊ ಕೊಂಬೊ ಡಿ ತೆ ಕೊಂಬೆ 

ಅದು ಹುಂಜ ಅವು ಹುಂಜಗಳು 
ಡಿ ತೊ ಮಾಣ್ಕೊ ಡಿ ತೆ ಮಾಣ್ಯೆ 

ಅದು ಕಪ್ಪೆ ಅವು ಕಪ್ಪೆಗಳು 

ಶೀತ ತತ ತತ 

ಶಬ್ದ ಭಂಡಾರ : 


ಚೆರ್ಕೊ (ಪು) - ಹುಡುಗ boy 

ಪೆಟೊ (ಪು) - ನಾಯಿಮರಿ pಟppy 

ಆಂಬೊ (ಪು) - ಮಾವಿನಹಣ್ಣು mango 

ಗಾದೊ (ಪು) - ಗದ್ದೆ, ಹೊಲ ld 

ಲೊಟೊ (ಪು) - ಲೋಟೆ ೩ small round metal pot 

ಕೊಂಬೊ (ಪು) - ಹುಂಜ 000ಓ ಮಾಣ್ಕೊ (ಪು) - ಕಪ್ಪೆ 08 
ಟಿಪ್ಪಣಿ : 


ತೊ ಡಿ ಪು. - ಏ.ವ. ತೆ — ಪು. es 
60 


ಡಿ ತೊ ಭಾವ್‌ 
ಅವನು ಸಹೋದರ 

ಡಿ ತೊ ಉಂದಿರ್‌ 
ಅದು ಇಲಿ 

ಡಿ ತೊ ಮಾಡ್‌ 
ಅದು ತೆಂಗಿನಮರ 

ಡಿ ತೊ ಲಾಡು 
ಅದು ಲಾಡು 

ಡಿ ತೊ ದೇಶ್‌ 
ಅದು ದೇಶ 

ಡಿ ತೊ ಮಾಂಕೊಡ್‌ 
ಅದು ಮಂಗ 

ಡಿ ತೊ ದಿವೊಡ್‌ 
ಅದು ಹಾವು 

3% 

ಶಬ್ದ ಭಂಡಾರ : 
ಭಾವ್‌ (ಪು) 
ಉಂದಿರ್‌ (ಪು) 
ಮಾಡ್‌ (ಪು) 
ಲಾಡು (ಪು) 
ದೇಶ್‌ (ಪು) 
ಮಾಂಕೊಡ್‌ (ಪು) 


ದಿವೊಡ್‌ (ಪು) 
ಟಿಪ್ಪಣಿ : 


ತೊ ೨ ಪ್ರ - ಏವ. 
ತಿ ೨ ಪ್ರ - ಬ.ವ. 


ಡಿ ತೆ ಭಾವ್‌ 
ಅವರು ಸಹೋದರರು 
ಡಿ ತೆ ಉಂದಿರ್‌ 
ಅವು ಇಲಿಗಳು 
ಡಿ ತೆ ಮಾಡ್‌ 
ಅವು ತೆಂಗಿನಮರಗಳು 
ಡಿ ತೆ ಲಾಡು 
ಅವು ಲಾಡುಗಳು 
ಡಿ ತೆ ದೇಶ್‌ 
ಅವು ದೇಶಗಳು 
ಡಿ ತೆ ಮಾಂಕೊಡ್‌ 
ಅವು ಮಂಗಗಳು 
ಡಿ ತೆ ದಿವೊಡ್‌ 
ಅವು ಹಾವುಗಳು 
ತೀ 5 


ಸಹೋದರ brother 

ಇರಿ rat 

ತೆಂಗಿನಮರ cಂcಂnut tree 
ಲಾಡು ladu, a kind of sweet 
ದೇಶ cಂಟntry 

ಮಂಗ monkey 

ಹಾವು snake 


61 


' 


ತಿ - ತ್ಯೊ ಅದು/ಅವಳು - ಅವರು/ಅವು | 


ಡಿ ತೀ ಭಯ್ಣ್‌ ಡಿ ತ್ಯೊ ಭಯ್ಲಿ 

ಅವಳು ಸಹೋದರಿ ಅವರು ಸಹೋದರಿಯರು 
2 ತೀ ವೊನಿ ಡಿ ತ್ಯೊ ವೊನಿಯೊ 

ಆಕೆ ಅತ್ತಿಗೆ ಅವರು ಅತ್ತಿಗೆಯಂದಿರು 
2] ತೀ ಗಾಯ್‌ ಡಿ ತ್ಯೊ ಗಾಯೊ 

ಅದು ಹಸು ಅವು ಹಸುಗಳು 
ಡಿ ತೀ ಜೀಬ್‌ ಡಿ ತ್ಯೊ ಜಿಬೋ 

ಅದು ನಾಲಗೆ ಅವು ನಾಲಗೆಗಳು 
ಔ ತೀ ವಾತ್‌ ಡಿ ತ್ಕೊ ವಾತಿ 

ಅದು ಮೇಣದಬತ್ತಿ ಅವು ಮೇಣದಬತ್ತಿಗಳು 
0 ತೀ ಚಾನಿ ಡಿ ತ್ಕೊ ಚಾನಿಯೊ 

ಅದು ಅಳಿಲು ಅವು ಅಳಿಲುಗಳು 
ಡಿ ತೀ ಕಾಣಿ ಡಿ ತ್ಕೊ ಕಾಣಿಯೊ 

ಅದು ಕಥೆ ಅವು ಕಥೆಗಳು 

sk sk 3k 

ಶಬ್ದ ಭಂಡಾರ : | 

ಭಯ್ಣ್‌ (ಸ್ತ್ರೀ) - ಸಹೋದರಿ ster 

ಪೊನಿ (ಸೀ), ದ... ಅತ್ತಿಗೆ sister-in-law 

ಗಾಯ್‌ (ಸ್ತ್ರೀ) - ಕಸು. 0೦೪೫ 

ಜೀಬ್‌ (ಸ್ತೀ) - ನಾಲಗೆ tongue 

ವಾತ್‌ (ಸ್ತ್ರೀ) — ಬತ್ತಿ candle 

ಚಾನಿ (ಸ್ತ್ರೀ) — ಅಳಿಲು 80011101 

ಕಾಣಿ (ಸ್ತ್ರೀ) -. ಕಥೆ story 
ಟಿಪ್ಪಣಿ ; 


ತಿ ರ್‌ ಸ್ವೀ - ಏ.ವ. 


ತ್ಸ ಸಪ್ತ. ಇ.ಓ.ದ, 


ತೆಂ ಘರ್‌ 0 
ಅದು ಮನೆ 
ತೆಂ ಚೆಡುಂ ಡಿ 
ಅವಳು ಹುಡುಗಿ 
ತೆಂ ಪುಸ್ತಕ್‌ OQ 
' ಅದು ಪುಸ್ತಕ 
ಡಿ ತೆಂ ಭುರ್ಗೆಂ OQ 
ಅದು ಮಗು 
ಡಿ ತೆಂ ಸುಣೆಂ 0 
ಅದು ನಾಯಿ 
ಡಿ ತೆಂ ರಾಡ್‌ ಡಿ 
ಅದು ಗಿಡ 
ಡಿ ತೆಂ ಜಾಳ್‌ ಡಿ 
ಅದು ಬಲೆ 
3k 5% 
ಶಬ್ದ ಭಂಡಾರ : 
ಘರ್‌ (ನ) — ಮನೆ 10050 
ಚೆಡುಂ (ನ) - ಹುಡುಗಿ rl 
ಪುಸ್ತಕ್‌ (ನ) - ಪುಸ್ತಕ book 
ಭುರ್ಗೆಂ (ನ) - ಮಗು 08116 
ಸುಣೆಂ (ನ) - ನಾಯಿ 608 
ರಾಡ್‌ (ನ) — ಗಿಡ plant 
ಜಾಳ್‌ (ನ) —- ಬಲೆ ಗet 
ಟಿಪ್ಪಣಿ : 
ತೆಂ > ಫೆ ಎ. ಏ.ವ. 
ತು ಚ ಸ: '- ಬಪ. 


63 


ತಿಂ ಘರಾಂ 
ಅವು ಮನೆಗಳು 
ತಿಂ ಚೆಡ್ವಾಂ 
ಅವರು ಹುಡುಗಿಯರು 
ತಿಂ ಪುಸ್ತಕಾಂ 
ಅವು ಪುಸ್ತಕಗಳು 
ತಿಂ ಭುರ್ಲಿಂ 
ಅವು ಮಕ್ಕಳು 
ತಿಂ ಸುಣಿಂ 

ಅವು ನಾಯಿಗಳು 
ತಿಂ ರಭಾಡಾಂ 
ಅವು ಗಿಡಗಳು 
ತಿಂ ಜಾಳಾಂ 
ಅವು ಬಲೆಗಳು 


೫೫ 


ವರ್ರಮಾನ್‌ಕಾಳ್‌ - ವರ್ತಮಾನಕಾಲ 


ಡಿ ಆವಯ್‌ ವಾಡ್ತಾ ಡಿ ರೆಡೆ ಧಾಂವ್ತಾತ್‌ 

ತಾಯಿ ಬಡಿಸುತ್ತಾರೆ ಕೋಣಗಳು ಓಡುತ್ತಿವೆ 
ಡಿ ಚಲಿ ಹಾಸ್ತಾ ಡಿ ಚಲೆ ವಾಚ್ತಾತ್‌ 

ಹುಡುಗಿ ನಗುತ್ತಾಳೆ ಹುಡುಗರು ಓದುತ್ತಾರೆ 
ಡಿ ಭಯ್ಹ್‌ ರಾಂದ್ತಾ ಡಿ ದಾದ್ದೆ ವಾವುರ್ತಾತ್‌ 

ಸಹೋದರಿ ಅಡುಗೆ ಮಾಡುತ್ತಾಳೆ ಗಂಡಸರು ಕೆಲಸಮಾಡುತ್ತಾರೆ 
ಡಿ ಭಾವೊಜಿ ಉಲಯ್ತಾ ಡಿ ನ್ಹಂಯೊ ವ್ಹಾಳ್ತಾತ್‌ 

ಭಾವ ಮಾತನಾಡುತ್ತಾರೆ ನದಿಗಳು ಹರಿಯುತ್ತಿವೆ 
ಡಿ ವಾರೆಂ ವ್ಹಾಳ್ತಾ ಡಿ ತಲ್ಕಾಂ ಖಾತಾತ್‌ 

ಗಾಳಿ ಬೀಸುತ್ತಿದೆ ಕೋಳಿಮರಿಗಳು ತಿನ್ನುತ್ತಿವೆ 
ಡಿ ಫುಲಾಂ ಬಾವ್ತಾತ್‌ ಡಿ ಸ್ತ್ರೀಯೊ ನಾಚ್ತಾತ್‌ 

ಹೂಗಳು ಬಾಡುತ್ತಿವೆ ಮಹಿಳೆಯರು ನರ್ತಿಸುತ್ತಾರೆ 
ಡಿ ಬೋಯ್ಲ್‌ ಗಾಡಿ ವೊಡ್ತಾ ಢಿ ಬೊಕ್ಲಿ ಪಾಲೊ ಖಾತಾ 

ಎತ್ತು ಗಾಡಿ ಎಳೆಯುತ್ತಿದೆ ಮೇಕೆ ಸೊಪ್ಪು ತಿನ್ನುತ್ತಿದೆ 

*%k ತತ ತತ 

ಶಬ್ದ ಭಂಡಾರ : 

ವಾಡ್‌ (ಕ್ರಿ) - ಬಡಿಸು 10 serve (food) 

ಧಾಂವ್‌ (ಕ್ರಿ) - ಓಡು 10 run 

ಹಾಸ್‌ (ಕ್ರಿ) ದ. ನಗು tಂ laugh 

ವಾಚ್‌ (ಕ್ರಿ) - ಓದು ॥0 read 

ರಾಂದ್‌ (ಕ್ರಿ) -  ಅಡುಗೆಮಾಡು 10 cook 

ವಾವುರ್‌ (ಕ್ರಿ) - ದುಡಿ, ಕೆಲಸಮಾಡು 10 ೪೫೦೬ 

ಉಲಯ್‌ (ಕ್ರಿ) - ಮಾತನಾಡು ಂ. speak 

ವ್ಹಾಳ್‌ (ಕ್ರಿ) - ಬೀಸು, ಹರಿ 10 blow, to flow 

ಖ (ಕ್ರಿ) ಎ. ತಿನ್ನು 10 881 

ಬಾವ್‌ (ಕ್ರಿ) - ಬಾಡು ₹0 7೩66 

ವೋಡ್‌ (ಕ್ರಿ) - ಎಳೆ to pull 

ನಾಚ್‌ (ಕ್ರಿ) - ನರ್ತಿಸು 10 68706 

ಖಾ/ಖಾಯ್‌ [ತಿನ್ನು 01231 


3 


64 


ಭುರ್ಲೆಂ ರಡ್ಲೆಂ 
ಮಗು ಅತ್ತಿತು 
ನಾಟಕ್‌ ಸಂಪ್ಲೊ 
' ನಾಟಕ ಮುಗಿಯಿತು 
] ರಾಮ್‌ ಉಟ್ಲೊ 
"ರಾಮ ಎದ್ದನು 
) ಹಾಂವೆಂ ಬರಯ್ಲೆಂ 
.. ನಾನು ಬರೆದೆನು 
J ಬಾಪಯ್‌ ನಿದ್ದೊ 
ತಂದೆ ಮಲಗಿದರು 
J ಸುರ್‌ಯೊ ಬುಡ್ಲೊ 
ಸೂರ್ಯನು ಮುಳುಗಿದನು 
J ಆಯ್ದನ್‌ ಫಟ್ಲೆಂ 
ಪಾತ್ರೆ ಒಡೆಯಿತು 
3k 
ಶಬ್ದ ಭಂಡಾರ : 
ರಡ್‌ (ಕ್ರಿ) 
ಖೆಳ್‌ (ಕ್ರಿ) 
ಸಂಪ್‌ (ಕ್ರಿ) 
ಉಡ್‌ (ಕ್ರಿ) 
ಬರಯ್‌ (ಕ್ರಿ) 
ಜೇವ್‌ (ಕ್ರಿ) 
ನಿದೆ (ಕ್ರಿ) 
ಸೊದ್‌ (ಕ್ರಿ) 
ಬೂಡ್‌ (ಕ್ರಿ) 
ಫುಟ್‌ (ಕ್ರಿ) 
ಉದೆ (ಕ್ರಿ) 
ನಾಚ್‌ (ಕ್ರಿ) 


ಆಮಿ ಖೆಳ್ಳ್ಯಾಂವ್‌ 
ನಾವು ಆಟವಾಡಿದೆವು 
ತೊ ಉಡ್ಲೊ 
ಅವನು ಹಾರಿದನು 
ಬಾಯ್‌ ಗೆಲೆಂ 
ಅಕ್ಕ ಹೋದಳು 
ತೆ ಜೆವ್ಲೆ 


ತಾಂಣಿಂ ಸೊದ್ದೆಂ 
ಅವರು. ಹುಡುಕಿದರು 
ಚಂದ್ರ್‌ ಉದೆಲೊ 


BR RN ER ES 11. 


ಮೋರ್‌ ನಾಚ್ಲೊ 
ನವಿಲು ಕುಣಿಯಿತು 


*% *% 


ಅಳು 10 
ಆಟವಾಡು tಂ play 
ಮುಗಿಯು tಂ ಯinish 

ಹಾರು 10 Jump 

ಬರೆ 10 write 

ಉಣ್ಣು 10 6176 

ಮಲಗು 10 sleep 

ಹುಡುಕು tಂ search 
ಮುಳುಗು ॥0 drowಗn/to set 
ಒಡೆಯು 10 break 
ಉದಯಿಸು 10 rise 
ಕುಣಿಯು/ನರ್ತಿಸು 10 6೩700 


65 


cry 


ಅವರು ಊಟಮಾಡಿದರು 


ಚಂದ್ರನು ಉದಯಿಸಿದನು 


ಜವಿಶ್‌ ಕಾಳ್‌ — ಭವಿಷ್ಯತ್ಕಾಲ 


2 ತುಂ ಹುಶಾರ್‌ ಜಾತಲೊಯ್‌ ಡಿ ದೇವ್‌ ರಾಕ್ತಲೊ ' 

ನೀನು ಆರೋಗ್ಯವಂತನಾಗುವಿ ದೇವರು ಕಾಪಾಡುವನು ' 
ಡಿ ಹಾಂವ್‌ ಮಾಗ್ತಲೊಂ ಡಿ ತಿಂ ಶಿಕ್ತಲಿಂ 

ನಾನು ಪ್ರಾರ್ಥಿಸುವೆನು ಅವರು ಕಲಿಯುವರು 
ಡಿ ಮಾಮ್‌ ಯೆತಲೊ ಡಿ ತೊ ಫಾಲ್ಯಾಂ ವೆತಲೊ 

ಸೋದರಮಾವ ಬರುವರು ಅವನು ನಾಳೆ ಹೋಗುವನು 
ಡಿ ಪೊರ್ವಾಂ ದಟ್ಟು ಗಾಯ್ತಲೊ ಡಿ ರಾತಿಂ ಪಾವ್ಸ್‌ ಯೆತಲೊ 

ನಾಡಿದ್ದು ಅಣ್ಣ ಹಾಡುವನು ರಾತ್ರಿ ಮಳೆ ಬರುವುದು 
ಔ ತಿಂ ಪಿಯೆತೆಲಿಂ ಡಿ ಚೆಡ್ವಾಂ ನಾಚ್ತೆಲಿಂ 

ಅವರು ಕುಡಿಯುವರು ಹುಡುಗಿಯರು ನರ್ತಿಸುವರು 
ಡಿ ಭಾವ್‌ ವಾಚ್ತಲೊ ಡಿ ಬಾಳ್ಕೆಂ ರಡ್ತಲೆಂ 

ಸಹೋದರನು ಓದುವನು ಮಗು (ಶಿಶು) ಆಳುವುದು 
ಡಿ ತೆ ಹಾಸ ಡಿ ಭುರ್ಲಿಂ ಖೆಳ್ತಲಿಂ 

ಅವರು ನಗುವರು ಮಕ್ಕಳು. ಆಡುವರು 

4 xk ತತ 

ಶಬ್ದ ಭಂಡಾರ : 

ಜಾ (ಕ್ರಿ) ಆಗು become 

ರಾಕ್‌ (ಕ್ರಿ) ಕಾಪಾಡು 10 protect 

ಮಾಗ್‌ (ಕ್ರಿ) ಪ್ರಾರ್ಥಿಸು 0 pray 

ಶಿಕ್‌ (ಕ್ರಿ) ಕಲಿ to learn 

ಯೇ (ಕ್ರಿ) ಬಾ to come 

ವಚ್‌ (ಕ್ರಿ) ಹೋಗು 10 8೦ 

ಗಾ (ಕ್ರಿ) ಹಾಡು 10 sing 

ಪಿಯೆ (ಕ್ರಿ) ಕುಡಿ to drink 

ನಾಚ್‌ (ಕ್ರಿ) ನರ್ತಿಸು tಂ 68000 

ವಾಚ್‌ (ಕ್ರಿ) ಓ to read 

ಹಾಸ್‌ (ಕ್ರಿ) ನಗು 10 laugh 

ರಡ್‌ (ಕ್ರಿ) ಅಳು 10 weep 

ಖಳ್‌ (ಕ್ರಿ) ಆಡು 10 pay 


66 


* 


-|ಸದ್ವನಾಮಾಂ - ಸರ್ವನಾಮಗಳು 


1. ಹಾಂವ್‌... ನಾನು 1 2. ಆಮಿ - ನಾವು ೪೮ 
ತಿ. ತುಂ - ನೀನು 70೪ 4, ತುಮಿ - ನೀವು yಂಟ 
5. ತೊ - ಅದು/ಅವನು he 6. ತೆ - ಅವರು/ಅವು they 
7. ತಿ- ಅದು/ಅವಳು she 8 ತ್ಕೊ - ಅವರು/ಅವು they 
9, ತೆಂ - ಅದು 8 10. ೨೨ - ಅವು they 
ವಾಕ್ಯಗಳಲ್ಲಿ ಪ್ರಯೋಗ : 

1. ಹಾಂವ್‌ ಸುನಿಲ್‌ ದ ನಾನು ಸುನಿಲ್‌ 

2. ಆಮಿ ಜೆವ್ತಾಂವ್‌ — ನಾವು ಉಣ್ಣುತ್ತೇವೆ 

3. ತುಂ ರಾಜೇಶ್‌ ದ ನೀನು ರಾಜೇಶ 

4, ತುಮಿ ಕೋಣ್‌? — ನೀವು ಯಾರು? 

5, ತೊ ಪ್ರಕಾಶ್‌ - ಅವನು ಪ್ರಕಾಶ 

6. ತೆ ಸಯ್ರೆ — ::- ಅವರು ನೆಂಟರು 

7. ತಿ ಮಾಂದ್ರಿ ಎ ಅದು ಚಾಪೆ 

8. ತ್ಯೊ ಮುಯೊ ಎದ ಅವು ಇರುವೆಗಳು 

9. ತೆಂ ಘರ್‌ ಎ ಅದು ಮನೆ 

10. ತಿಂ ಜನೆಲಾಂ -- ಅವು ಕಿಟಕಿಗಳು 


67 


ಸಾಮಾನ್ಯ್‌ ವಿಶೇಶಣಾ೦- ಸಾಮಾನ್ಯ ವಿಶೇಷಣಗಳು [ 


ಡಿ ಉಣೆಂ ಉದಕ್‌ 
ಕಡಿಮೆ ನೀರು 
2) ಆದುನಿಕ್‌ ಕಾಳ್‌ 
ಆಧುನಿಕ ಕಾಲ 
ಡಿ ಗ್ರೇಸ್‌ ಮನಿಸ್‌ 
ಶ್ರೀಮಂತ ಮನುಷ್ಯ!ವ್ಯಕ್ತಿ 
ಡಿ ಪವಿತ್ರ್‌ ಪುಸ್ತಕ್‌ 
ಪವಿತ್ರ ಪುಸ್ತಕ 
ಡಿ ನಿಮಾಣೊ ಪೂತ್‌ 
ಕೊನೆಯ ಮಗ 
ಔಡ ರೂಂದ್‌ ಮಾರೊಗ್‌ 
ಅಗಲವಾದ ರಸ್ತೆ 
ಔ ಹುನ್‌ ಉದಕ್‌ 
ಬಿಸಿ ನೀರು 
ಡ ಪಿಕೊ ಪೊಣೊಸ್‌ 
ಹಣ್ಣಾದ ಹಲಸು 
ಡಿ ಸಕ್ಕಡ್‌ ಭುರ್ಲಿಂ 
ಎಲ್ಲ ಮಕ್ಕಳು 
ಡಿ ರುಚಿಕ್‌ ಫಳ್‌ 
ರುಚಿಕರ ಫಲ 
೧ ಪಾಜೆ ಪಾತರ್‌ 
ಪಾದೆ ಕಲ್ಲು 


ಡಿ 


ಡಿ 


68 


ರಿತೆಂ ಘರ್‌ 

ಖಾಲಿ ಮನೆ 
ಮುಳಾವೆಂ ಶಿಕಪ್‌ 
ಪ್ರಾಥಮಿಕ ಶಿಕ್ಷಣ 
ದುಬ್ಬೊ ದೇಶ್‌ 
ಬಡ ದೇಶ 
ಸೊಂಪೊ ಉಪಾಯ್‌ 
ಸುಲಭ ಉಪಾಯ 
ಸ್ವತಂತ್ರ್‌_ ದೇಶ್‌ 
ಸ್ವತಂತ್ರ ದೇಶ 
ಸೊಬಿತ್‌ ಚಲಿ 
ಸುಂದರ ಹುಡುಗಿ 
ಸುಕಿ ಮಾಸಿ 

ಒಣ ' ಮೂನು 
ನವಂ ಘರ್‌ 
ಹೊಸ ಮನೆ 
ಪಾಟ್ಲೆಂ ಬಾಂದಪ್‌ 
ಹಿಂದಿನ ಕಟ್ಟಡ 
ಖಾರ್‌ ಉದಕ್‌ 
ಉಪ್ಪು ನೀರು 
ಗೋಡ್‌ ಸಾಕರ್‌ 
ಸಿಹಿ ಸಕ್ಕರೆ 


ಸವಾಯ್‌ ಮೂಟ್‌ 
ಅಗ್ಗವಾದ ಉಪ್ಪು 
ಡಿ ಪುರ್ತೊ ಪಾಠ್‌ 
ಸಂಪೂರ್ಣ ಪಾಠ 
ಡಿ ಎಂಗಡ್‌-ವಂಗಡ್‌ ಭಾಸೊ 
ಬೇರೆ-ಬೇರೆ ಭಾಷೆಗಳು 
ಡಿ ಮ್ಹಾಲ್ಬಡಿ ಧುವ್‌ 
"ಹಿರಿಯ ಮಗಳು 
ಡಿ ಫುಂಕ್ಯಾಚೆಂ ಖಾಣ್‌ 
' ಪುಕ್ಕಟೆಯಾದ ಆಹಾರ 
ಡಿ ಮನೋರಂಜಕ್‌ ಕಾಣಿ 
ಆಸಕ್ತಿದಾಯಕ ಕಥೆ 
ಡಿ ನಶಿಬ್‌ವಂತ್‌ ತರ್ನಾಟೊ 
ಅದೃಷ್ಟವಂತ ಯುವಕ 
ಡಿ ಪಟ್‌ ವಜ್ರ್‌ 
ಗಟ್ಟಿಯಾದ ವಜ್ರ 
ಡಿ ಹೆರ್‌ ದೇಶ್‌ 
ಇತರ ದೇಶಗಳು 
ಡಿ ಆದ್ಲೊ ಕಾಳ್‌ 
ಹಿಂದಿನ ಕಾಲ 
ಡಿ ವಿಶೇಸ್‌ ಕಾರಣ್‌ 
ವಿಶೇಷ ಕಾರಣ 
ಡಿ ಬಿರಾಂಕುಳ್‌ ವಾಗ್‌ 
ಭಯಂಕರ ಹುಲಿ 


ಡಿ 


69 


ಮುಖೆಲ್‌ ಮಂತ್ರಿ 
ಮುಖ್ಯಮಂತ್ರಿ 
ಮ್ಹಾರಗ್‌ ಮೊತಿಂ 
ದುಬಾರಿಯಾದ ಮುತ್ತು 
ಕಠೀಣ್‌ ಕಾಮ್‌ 
ಕಷ್ಟಕರವಾದ ಕೆಲಸ 
ಚಡ್‌ ದೀಸ್‌ 
ಹೆಚ್ಚು ದಿನಗಳು 
ಉಂಚ್ಲೊ ದೊಂಗೊರ್‌ 
ಎತ್ತರವಾದ ಬೆಟ್ಟ 
ಖುಶಾಲಿ ವೆಕ್ತಿ 
ವಿನೋದಿ ವ್ಯಕ್ತಿ 
ಗರ್ವೆಚೆಂ ಕಾಮ್‌ 
` ಅಗತ್ಯದ ಕೆಲಸ 
ಜಡ್‌ ವೊಜೆಂ 
ಭಾರವಾದ ಹೊರೆ 
ಮಸ್ತ್‌ ಹಯ್ಕೆ 
ತುಂಬಾ ಹಣ 
ಥೊಡೊ ವೇಳ್‌ 
ಸ್ವಲ್ಪ ಹೊತ್ತು 
ಖರೊ ಮೋಗ್‌ 
ನಿಜವಾದ ಪ್ರೀತಿ 
ಬೊಳೊ ಮನಿಸ್‌ 
ಸಾಧು ಮನುಷ್ಯ 


ಡಿ ಆಂಕ್ವಾರ್‌ ಚಲಿ 
ಅವಿವಾಹಿತ ಹುಡುಗಿ 

ಡಿ ವ್ಹಡ್ಲಿ ಕೊಂಬಿ 
ದೊಡ್ಡ ಹೇಂಟೆ 

೧ ಪಂಡ್‌ ಉದಕ್‌ 
ತಣ್ಣನೆಯ ನೀರು 

| ಮ್ಹಳೆಂ ವಸ್ತುರ್‌ 
ಕೊಳಕಾದ ಬಟ್ಟೆ 


0 ಬಿರಾಂಕುಳ್‌ ಅವ್ಹಡ್‌ 
ಭಯಾನಕವಾದ ಅಪಘಾತ ' 


| ಉಬಾರ್‌ ಸುವಾತ್‌ 
ಎತ್ತರವಾದ ಸ್ಥಳ 
ಔಡ ಲಾಂಬ್‌ ಸುತ್‌ 
ಉದ್ದ ನೂಲು 
ಡಿ ಅಶೀರ್‌ ವಾಟ್‌ 
ಇಕ್ಕಟ್ಟಾದ ದಾರಿ 
ಡಿ ಪಠ್ಲೆಂ ಪುಸ್ತಕ್‌ 
ಹಳೆಯ ಪುಸ್ತಕ 
ಡಿ ಮಟ್ಟೆಂ ಶರ್ಟ್‌ 
ಗಿಡ್ಡವಾದ ಷರಟು 
ಡಿ ಬಾರೀಕ್‌ ಭುಕ್ಲೆಂ 
ತೆಳ್ಳಗಿರುವ ಮಗು 
ಡಿ ಖಾಸ್ಕಿ ಕೂಡ್‌ 
ಖಾಸಗಿ ಕೋಣೆ 


70 


ಪ್ರಾಯೆಸ್ಟ್‌ ಬಾಪಯ್‌ 
ವಯಸ್ಸಾದ ತಂದೆ 
ನಿತಳ್‌ ಆಂಗಣ್‌ 
ನಿರ್ಮಲವಾದ ಅಂಗಳ. 
ಗೂಂಡ್‌ ಬಾಂಯ್‌ 
ಆಳವಾದ ಬಾವಿ 
ಮೊಟೊ ರೂಕ್‌ 
ದಪ್ಪನೆಯ ಮರ 


ಮ್ಹಾತಾರಿ ಭಯ್ಣ್‌ 
ವೃದ್ಧ ಸಹೋದರಿ 
ಉಹಳ್‌ ತಳೆಂ 

ಆಳವಿಲ್ಲದ ಕೆರೆ 
ಸಾದೆಂ ಜಿವಿತ್‌ 

ಸರಳ ಜೀವನ 
ಲ್ಹಾನ್‌ ಬೊಟ್‌ 
ಚಿಕ್ಕ ಬೆರಳು 
ಆದ್ವಿ ಭಾಕ್ರಿ 

ಅರ್ಧ ರೊಟ್ಟಿ 


ಡಿ ಸಹಾಯ್‌ ಧರ್ನ್‌ ಡಿ ಮೋವ್‌ ಫುಲ್‌ 
ನುಣುಪಾದ ನೆಲ ಮೃದುವಾದ ಹೂವು 
ಡಿ ನೀಟ್‌ ವಾಟ್‌ OQ ಸಗ್ಳೊ ಆಂಬೊ 
ನೇರವಾದ ದಾರಿ ಇಡೀ ಮಾವಿನಹಣ್ಣು 
ಡಿ ಅಸ್ಕತ್‌ ಭುರ್ಲೊ ೧ ಊಬ್‌ ಕಾಫಿ 
| ಬಲಹೀನ ಬಾಲಕ ಬೆಚ್ಚಗಿರುವ ಕಾಫಿ 
ಡಿ ದಾಟ್‌ ದೂದ್‌ ಡಿ ತರ್ದಿ ಮಿರ್ಸಾಂಗ್‌ 


ದಪ್ಪವಾದ ಹಾಲು ಕಾಯಿ. ಮೆಣಸು 
ಡಿ) ಗಲೀಜ್‌ ದುಕೊರ್‌ ಡಿ ಕರ್ಶಸ್‌ ಧರ್ಮ್‌ 

ಕೊಳಕು ಹಂದಿ ದೊರಗು ನೆಲ 

ತೀರ *% xk 
ಶಬ್ದ ಭಂಡಾರ : 
ಉಣೆಂ - ಕಡಿಮೆ [ss ರಿತೆಂ ಖಾಲಿ vacant, empty 
ಆಧುನಿಕ್‌ - ಆಧುನಿಕ modern ಮುಳಾವೆಂ- ಪ್ರಾಥಮಿಕ elementary 
ಗ್ರೇಸ್‌ - ಶ್ರೀಮಂತ ich ದುಬ್ಳೊ ಬಡವ [೦೦೯ 
ಪವಿತ್ರ್‌ - ಪವಿತ್ರ 0001 ಸೊಂಪೊ - ಸುಲಭವಾದ 6೩೩] 
ನಿಮಾಣೊ - ಕೊನೆಯ ast ಸ್ವತಂತ್ರ್‌ - ಸ್ವತಂತ್ರ independent 
ರೂಂದ್‌ - ಅಗಲವಾದ [೦೩೮6 ಸೊಬಿತ್‌ ಚೆಂದದ beautiful 
ಹುನ್‌ - ಬಿಸಿ 00 ಸುಕಿ ಒಣಗಿದ dy 
ಪಿಕೊ - ಹಣ್ಣಾದ ೧06 ನವೆಂ ಹೊಸ ಗew 
ಸಕ್ಕಡ್‌ - ಎಲ್ಲ ೩ ಪಾಟ್ಲೆಂ ಹಿಂದಿನ backside 
ಸವಾಯ್‌ - ಅಗ್ಗದ cheap ಮುಖೆಲ್‌ - ಮುಖ್ಯ ೦10168 
ಪುರ್ತೊ - ಸಂಪೂರ್ಣ ೦೦1710101೮ ಮ್ಹಾರಗ್‌ - ದುಬಾರಿಯಾದ cಂstly 
ವಿಂಗಡ್‌-ವಿಂಗಡ್‌- ಬೇರೆ-ಬೇರೆ ಕಠೀಣ್‌ ಕಷ್ಟಕರವಾದ 61111001! 
different 


71 


ಮ್ಹಾಲ್ಗಡಿ - ಹಿರಿಯ der ಚಡ್‌ - ಹೆಚ್ಚಿನ more 
ಫುಂಕ್ಕಾಚೆಂ- ಪುಕ್ಕಟೆಯಾದ 1196 ಉಂಚ್ಲೊ - ಎತ್ತರವಾದ 0181೦ 


ಮನೋರಂಜಕ್‌-ಆಸಕ್ತಿದಾಯಕ 971011817118 ಖುಶಾಲಿ - ವಿನೋದಿ ]00) 
ನಶಿಬ್‌ವಂತ್‌ - ಅದೃಷ್ಟವಂತ ॥uಂky ಗರ್ದೆಚೆಂ - ಅಗತ್ಯವಾದ 70೦೦55೩) 
ಘಟ್‌ - ಗಟ್ಟಿಯಾದ ard ಜಡ್‌ - ಭಾರವಾದ avy 
ಹೆರ್‌ — ಇತರ other ಮಸ್‌ - ತುಂಬಾ plenty 
ಆದ್ದೊ - ಹಿಂದಿನ previous ಥೊಡೊ - ಸ್ವಲ್ಪ 80100 

ವಿಶೇಸ್‌ - ವಿಶೇಷ 8060181 ಖರೊ - ನಿಜವಾದ real, true 
ಆಂಕ್ವಾರ್‌ - ಅವಿವಾಹಿತ 017೩166 ಪ್ರಾಯೆಸ್ಟ್‌ - ವಯಸ್ಸಾದ ೩866 
ವ್ಹಡ್ಲಿ - ದೊಡ್ಡ 018 ನಿತಳ್‌ - ನಿರ್ಮಲವಾದ lean 
ಥಂಡ್‌ - ತಣ್ಣನೆಯ ೦0016 ಗೂಂಡ್‌ - ಆಳವಾದ 6000 
ಮ್ಲೆಳೆಂ - ಕೊಳಕಾದ dy ಮೊಟೊ - ದಪ್ಪನೆಯ 1೩ thick 
ಭಿರಾಂಕುಳ್‌ - ಭಯಾನಕವಾದ 16೩7101 ಬರೊ - ಒಳ್ಳೆಯ ಕಂಂd 
ಉಬಾರ್‌ - ಎತ್ತರವಾದ 8188 ಹಾಳು - ಹಗುರವಾದ ight 
ಲಾಂಬ್‌ - ಉದ್ದ long ಜೂನ್‌ - ಬಲಿತ mature 
ಅಶೀರ್‌ - ಇಕ್ಕಟ್ಟಾದ 7೩7೦೪ ಮ್ಹಾತಾರಿ - ವೃದ್ಧ old (aged) 
ಪರ್ನೆಂ - ಹಳೆಯ 1d ಉಥಳ್‌ - ಆಳವಿಲ್ಲದ shallow 
ಮಟ್ಟೆಂ - ಗಿಡ್ಡ hort ಸಾದೆಂ - ಸರಳ simple 
ಬಾರಿಕ್‌ - ತೆಳ್ಳಗಾದ "ಗ, 10೩೧ ಲ್ಹಾನ್‌ - ಚಿಕ್ಕ small 

ಸಪಾಯ್‌ - ನುಣುಪಾದ smooth ಮೋವ್‌ - ಮೃದುವಾದ 508 
ನೀಟ್‌ - ನೇರವಾದ aight ಸಗ್ಫೊ - ಇಡೀ whole 

ಅಸ್ಕತ್‌ - ಬಲಹೀನ wk ಊಬ್‌  - ಬೆಚ್ಚನೆಯ warm 
ದಾಟ್‌ - ಮಂದವಾದ 0110 ತದ್ದಿ — ಕಾಯ್ಕಿ, tender, green 
ಗೋಡ್‌ - ಸಿಹಿ sweet ರುಚಿಕ್‌ - ರುಚಿಕರ ty 

ಅರ್ಲಿ - ಅರ್ಥ 1೬೩1 ಖಾಸ್ಥಿ - ಖಾಸಗಿ private 
ಗಲೀಜ್‌ - ಕೊಳಕು ty ಭೊಳೊ - ಸಾಧು mk 

ಪಾಜೆ - ಪಾದೆ 87೩೧110 ಖಾರ್‌ - ಉಪ್ಪು salty 

ಕರ್ಕಸ್‌ - ದೊರಗು rough 


72 


ಕ್ರಿಯಾಪದ್‌ - ಕ್ರಿಯಾಪದಗಳು 


ಡಿ ಆಪಯ್‌ (ಕರೆ 0೩11) 
ಡಿ ಚಡ್‌ (ಹತ್ತು climb) 
ಡಿ ಯೇ (ಬಾ come) 
ಡಿ ಕಾತರ್‌ (ಕತ್ತರಿಸು ೦೧ 
ಡಿ ಕರ್‌ (ಮಾಡು 60) 

ಡಿ ಸುಕ್‌ (ಒಣಗು dry) 
ಡಿ ಪಡ್‌ (ಬೀಳು 1೩11) 
ಡಿ ಭಿಯೆ (ಹೆದರು ಕಷ) 
ಡಿ ವ್ಹಾಳ್‌ (ಹರಿ 10%) 
ಡಿ ಮೇಳ್‌ (ಸಿಕ್ಕು ಗೀ) 
ಡಿ ವಚ್‌ (ಹೋಗು 80) 
ಡಿ ಆಯ್ಕ್‌ (ಕೇಳು hear) 
ಡಿ ಊಡ್‌ (ಹಾರು jump) 
ಡಿ ಕಳ್‌ (ತಿಳಿ know) 

ಡಿ ವಾಟ್‌ (ಅರೆ grind) 


ಟಿ ಉಟಯ್‌ (ಎಬ್ಬಿಸು awake) 


0 ಶಿಕ್‌ (ಕಲಿ learn) 
ಡಿ ಉಕಲ್‌ (ಎತ್ತು 11) 


73 


ಡಿ 
OQ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 
ಡಿ 


ಧರ್‌ (ಹಿಡಿ catch) 
ಧಾಂಪ್‌ (ಮುಚ್ಚು 01066) 
ಮೇಜ್‌ (ಎಣಿಸು 0೦೪10) 
ಖೊಂಡ್‌ (ಅಗೆ 68) 
ಪಿಯೆ (ಕುಡಿ drink) 

ಖಾ (ತಿನ್ನು ೦೩!) 

ರೀಗ್‌ (ಪ್ರವೇಶಿಸು ಗ) 
ಭರ್‌ (ತುಂಬು 1111) 
ವಿಸರ್‌ (ಮರೆ ಗಂrgt) 
ಊಟ್‌ (ಏಳು 86! up) 
ದೀ (ಕೊಡು gv) 
ಲಿಹಯ್‌ (ಅಡಗಿಸು ide) 
ದವರ್‌ (ಇಡು keep) 
ಹಾಸ್‌ (ನಗು laugh) 
ಪೆಟಯ್‌ (ಹೊತ್ತಿಸು light) 
ಜು (ಆಗು become) 
ಸೊಡ್‌ (ಬಿಡು leave) 
ಪಳೆ (ನೋಡು look) 


BW ENT ಚಟ ENE ND 1೬ 


SS UR 12110 ೬೩. ಓಜ ಓ EW ES 


ಉಗಡ್‌/ಉಗ್ತಾಯ್‌ (ತೆರೆ open) ಡಿ ಕಾಡ್‌ (ಆರಿಸಿಕೊ pick) 


ಖೆಳ್‌ (ಆಡು pay) 
ಮಾರ್‌ (ಹೊಡೆ 008/1) 
ಮಾಗ್‌ (ಪ್ರಾರ್ಥಿಸು pay) 
ಘಾಲ್‌ (ಹಾಕು 00 
(ಓಡು 


ಧಾಡ್‌ (ಕಳುಹಿಸು send) 


ಧಾಂವ್‌ run) 
ಬಸ್‌ (ಕುಳಿತುಕೊಳ್ಳು $11) 
ಉಲಯ್‌ (ಮಾತಾಡು speak) 


ವ್ಹಾಜಯ್‌ (ಬಾರಿಸು ring) 
ರಾವ್‌ (ನಿಲ್ಲು sty) 
ಸಾಂಗ್‌ (ಹೇಳು 101) 
ಬಾಂದ್‌' (ಕಟ್ಟು 116) 
ವಾಹರ್‌ (ಬಳಸು 066) 
ಧೂ (ತೊಳೆ wash) 
ಪೂಸ್‌ (ಒರಸು ೪106) 
ರೊಯ್‌ (ನೆಡು 01811) 
ಲಾಯ್‌: (ಉಣಿಸು 10006) 
ಬಾಗ್‌ (ಬಗ್ಗು bend) 
ಚಾಬ್‌. (ಕಚ್ಚು 016) 
ಲೆಂವ್‌ (ನೆಕ್ಕು lick) 


74 


ಡಿ 


ಹಟ ಜದ ಸಸ ಸ... ಗತ್ತ 


೫1.111 1. ಓಟ ಓಟ. ಓಜ. EEE Hl 


ವೋತ್‌ (ಸುರಿ pour) 
ವ್ಹಾವಯ್‌ (ಹೆರು bear) 
ಲೋಟ್‌ (ದೂಡು push) 
ವಾಚ್‌ (ಓದು 76೩6) 
ಮ್ಹಣ್‌ (ಹೇಳು say) 
ದಾಖಯ್‌ (ತೋರಿಸು show) 
ನಿದಿ (ಮಲಗು 
ಉಬೊ ರಾವ್‌ (ನಿಂತುಕೊಳ್ಳು 
stand) 


sleep) 


ಸೊಸ್‌ (ಸಹಿಸು bear) 
ಘೆ (ತೆಗೆದುಕೊಳ್ಳು 18೬6) 
ಉಡಯ್‌ (ಎಸಿ throw) 
ಆಪಡ್‌ (ಮುಟ್ಟು 10000) 
ಚಲ್‌ (ನಡೆ walk) 

ರಡ್‌ (ಅಳು wep) 
ಬರಯ್‌ (ಬರೆ we) 
ಸಾರಯ್‌ (ಹಚ್ಚು apply) 
ಥುಕ್‌ (ಉಗುಳು 
ಶಿಂಪ್‌ (ಚಿಲ್ಲು 


spit) 
spill) 
ಹಾಲಯ್‌ (ಅಲ್ಲಾಡಿಸು shake) 
ಸೊಧ್‌ (ಹುಡುಕು search) 


ಕ್ರಿಯಾವಿಶೇಶಣಾ೦ - ಕ್ರಿಯಾ ವಿಶೇಷಣಗಳು 


ಡ್‌ ಆಂವ್ಹಂ ಪಾವ್ಸ್‌ ಚಡ್‌ ಡಿ ಪೊರುಂ ಪಾವ್ಸ್‌ ಉಣೊ 

| `ಈ ವರ್ಷ ಮಳೆ ಹೆಚ್ಚು ಕಳೆದ ವರ್ಷ ಮಳೆ ಕಡಿಮೆ 

ಡಿ ಆಜ್‌ ಮಂಗ್ಳಾರ್‌ ಡಿ ಕಾಲ್‌ ಸೊಮಾರ್‌ 
ಇಂದು ಮಂಗಳವಾರ ನಿನ್ನೆ ಸೋಮವಾರ 


ಡಿ ಆಜ್‌ಕಾಲ್‌ ಮ್ಹಾರ್ಲಾಯ್‌ ಚಡ್ಲ್ಯಾಟಿ ಆತಾಂ ನಿದ್ಯಾಂ 
ಈ ದಿನಗಳಲ್ಲಿ ಬೆಲೆಗಳು ಏರಿವೆ ಈಗ ಮಲಗೋಣ 


ಡಿ ತೊ ಆಜೂನ್‌ ಜಿವಂತ್‌ ಆಸಾ ಡಿ ಭೆಶ್ಚೆಂ ಹಾಸನಾಕಾ 
ಅವನು ಇಂದಿಗೂ ಜೀವಂತವಾಗಿದ್ದಾನೆ ಸುಮ್ಮನೆ ನಗಬೇಡ 


ಡಿ ಆದಿಂ ಲೋಕ್‌ ಉಣೊ ಆಸ್‌ಲ್ಲೊ ಡಿ ಉಪ್ರಾಂತ್‌ ಉಲವ್ಯಾಂ 


ಹಿಂದಿನಕಾಲದಲ್ಲಿ ಜನ ಕಡಿಮೆ ಇದ್ದರು ಅನಂತರ ಮಾತಾಡೋಣ 
ಡಿ ತೂ ಕೊ ಮೆಲೊ? ಡಿ ಕಿತ್ಯಾಕ್‌ ರಡ್ತಾಯ್‌? 
ಅವನು ಹೇಗೆ ಸತ್ತ? ಏಕೆ ಆಳುತ್ತಿರುವಿ? 
ಡಿ ತಯಾರ್‌ ಜಾ ಡಿ ಚಡ್‌ ಉಲಯ್ನಾಕಾ 
ಸಿದ್ದವಾಗಿರು/ತಯಾರಾಗಿರು ಹೆಚ್ಚು ಮಾತಾಡಬೇಡ 
ಡಿ ಅಶೆಂ ಕರ್‌ ಡಿ ತಶೆಂ ಕರಿನಾಕಾ 
ಹೀಗೆ ಮಾಡು ಹಾಗೆ ಮಾಡಬೇಡ 
ಡಿ ಹಳೂ ಚಲ್‌ ಡಿ ವೆಗಿಂ ಯೇ 
ಮೆತ್ತಗೆ ನಡೆ ಬೇಗ ಬಾ 
ಡಿ ಸಮಾ ಸಾಂಗ್‌ ಡಿ ಎಕ್ಲೊ ಮಾತ್ರ್‌ ಆಯಿಲ್ಲೊ 
ಸರಿಯಾಗಿ ಹೇಳು ಒಬ್ಬನೇ ಬಂದಿದ್ದ 


75 


ಇ ಲಾಗಿಂ ಬಸ್‌ 
ಹತ್ತಿರ ಕುಳಿತುಕೊಳ್ಳು 


ಡಿ ಸವ್ಕಾಸ್‌ ಚಲ್‌ 
ನಿಧಾನವಾಗಿ ನಡೆ 


ಡಿ ತೂ ಅಪ್ರೂಪ್‌ ಯೆತಾ 
ಅವನು ಅಪರೂಪ ಬರುತ್ತಾನೆ 
ಡಿ ಇತ್ತೆಂ ಪುರೊ 
ಇಷ್ಟು ಸಾಕು 
ಡಿ ಪುರ್ತೆಂ ಸಾಂಗ್‌ 
ಸಂಪೂರ್ಣವಾಗಿ ಹೇಳು 


ಡಿ ತೊ ಸದಾಂಯ್‌ ಖೆಳ್ತಾ 
ಅವನು ದಿನಾಲೂ ಆಡುತ್ತಾನೆ 
ಡಿ ಭಾಯ್ರ್‌ ಪಳೆನಾಕಾ 
ಹೊರಗೆ ನೋಡಬೇಡ 


ಡಿ ವಯ್ಸ್‌ ಉಡನಾಕಾ 
ಮೇಲೆ ಜಿಗಿಯಬೇಡ 


ಡಿ ಬಿತರ್‌ ರಿಗನಾಕಾ 
ಒಳಗೆ ಪ್ರವೇಶಿಸಬೇಡ 


ಡಿ ಸರಾರಾಂ ಚಲ್‌ 
ವೇಗವಾಗಿ ನಡೆ 


76 


ಪಯ್ಸ್‌ ರಾವನಾಕಾ 

ದೂರ ನಿಲ್ಲಬೇಡ 
ವ್ಹಡ್ಲ್ಯಾನ್‌ ಉಲಯ್ನಾಕಾ 
ಗಟ್ಟಿಯಾಗಿ ಮಾತನಾಡಬೇಡ 


ಇಲ್ಲೆಂ ದೀ 
ಸ್ವಲ್ಪ ಕೊಡು 


ತಿತ್ಲೆಂ ನಾಕಾ 
ಅಷ್ಟು ಬೇಡ 


ಪರತ್‌ ಮೆಳ್ಳಾಂ 
ಪುನಃ ಭೇಟಿಯಾಗೋಣ 


ಹಂಯ್‌ ಹಳೆ 
ಅಲ್ಲಿ ನೋಡು 


ಹುಟ್‌ ಧರ್‌ 
ಗಟ್ಟಿಯಾಗಿ ಹಿಡಿದುಕೊಳ್ಳು 


ಫಾಲ್ಕಾಂ ಯೆ 

ನಾಳೆ ಬಾ 

ಖಂಯ್‌ ವೆತಾಯ್‌? 
ಎಲ್ಲಿ ಹೋಗುತ್ತಿ? 


ಸಕಯ್‌ ದೆಂವ್‌ 
ಕೆಳಗೆ ಇಳಿ 


ಶಬ್ದ ಭಂಡಾರ : 


ಆಂವ್ಲಂ - ಈ ವರ್ಷ "is 7೦೩೯ ಪೊರುಂ - ಕಳೆದ ವರ್ಷ ast year 
ಆಜ್‌ - ಇಂದು tಂday ಕಾಲ್‌ - ನಿನ್ನೆ yesterday 
ಆಜ್‌ಕಾಲ್‌- ಈ ದಿನಗಳಲ್ಲಿ ಆತಾಂ - ಈಗ ಗಂw 
in these days 
ಆಜೂನ್‌ - ಇಂದಿಗೂ 010 ಗಂw, ಬೆಶ್ಚೆಂ - ಸುಮ್ಮನೆ without reason 
till today 
ಆದಿಂ - ಹಿಂದಿನ ಕಾಲದಲ್ಲಿ ಉಪ್ರಾಂತ್‌ - ಅನಂತರ ೩೫೦೯ 
formerly 
ಕಸೊ - ಹೆಗೆ hಂw ಕಿತ್ಕಾಕ್‌ - ಏಕೆ why 
ತಯಾರ್‌ - ಸಿದ್ಧ ready ಚಡ್‌ - ಹೆಚ್ಚು excessive 
ಅಶೆಂ - ಹೀಗೆ inthis way ತಶೆಂ - ಹಾಗೆ in that way 
ಹಳೂ - ಮೆತ್ತಗೆ 8೮6೧) ವೆಗಿಂ - ಬೇಗ quickly 
ಸಮಾ - ಸರಿಯಾಗಿ ಂಂಗಣೀಂly ಮಾತ್ರ್‌ - ಮಾತ್ರ ಂಗly 
exactly 
ಲಾಗಿಂ - ಹತ್ತಿರ 01086 ₹೦, ೧7೦೩೯ಪಯ್ಸ್‌ - ದೂರ 18೩ 
ಸವ್ಕಾಸ್‌ - ನಿಧಾನವಾಗಿ slowly ವ್ಹಡ್ಲ್ಯಾನ್‌- ಗಟ್ಟಿಯಾಗಿ loudly 
ಅಪ್ರೂಪ್‌ - ಅಪರೂಪವಾಗಿ 8೩೯೦1) ಇಲ್ಲೆಂ - ಸ್ವಲ್ಪ at 
ಇತ್ಲೆಂ - ಇಷ್ಟು this much ತಿತ್ಲೆಂ - ಅಷ್ಟು that much 
ಪುರಂ - ಸಂಪೂರ್ಣವಾಗಿ ಪರತ್‌ - ಪುನಃ ೩8೩1೧ 
completely 
ಸದಾಂಯ್‌- ನಿತ್ಯವೂ 6೩೬1) ಥಂಯ್‌ - ಅಲ್ಲಿ there 
ಭಾಯ್ರ್‌. - ಹೊರಗೆ ೦0160 ಘಟ್‌ - ಗಟ್ಟಿಯಾಗಿ 08೧0), fimmly 
ವಯ್ರ್‌ - ಮೇಲೆ above ಫಾಲ್ಕಾಂ-- ನಾಳೆ tomorrow 
ಭಿತರ್‌ - ಒಳೆಗೆ inside ಖಂಯ್‌ - ಎಲ್ಲಿ where 
ಸರಾರಾಂ - ವೇಗವಾಗಿ quickly ಸಕಯ್ಡ್‌ - ಕೆಳಗೆ 6೦೪೫7 


ಪುಲ್ಲಿಂಗ್‌-ಸ್ತ್ರೀಲಿಂಗ್‌ ಪುಲ್ಲಿಂಗ-ಸ್ತ್ರೀಲಿಂಗ 


1. ಘೊವ್‌-ಬಾಯ್ಡ್‌ - ಗಂಡ-ಹೆಂಡತಿ — husband-wife 
2. ಪೂತ್‌-ಧುವ್‌ — ಮಗ-ಮಗಳು — son-daughter 
ತಿ. ಚಲೊ-ಚಲಿ - ಹುಡುಗ-ಹುಡುಗಿ - 007-811 
4. ಕೊಂಬೊ-ಕೊಂಬಿ - ಹುಂಜ-ಹೇಂಟೆ — cock-hen 
5. ಬಾವ್‌-ಭಯ್ಸ್‌ - ಸಹೋದರ-ಸಹೋದರಿ- rother-sister 
6. ಪತಿ-ಪತಿಣ್‌ - ಪತಿ-ಪತ್ನಿ — husband-wife 
7. ಗಾಯ್‌-ಪಾಡೊ - ಹಸು-ಎತ್ತು — COW-0X 
8. ವಾಗ್‌-ವಾಗಿಣ್‌ - ಹುಲಿ-ಹೆಣ್ಣುಲಿ — tiger-tigress 
9. ಮ್ಹೊಸ್‌-ರೆಡೊ - ಎಮ್ಮೆ- ಕೋಣ — she buffalo- 
he buffalo 
10. ಮಾಮ್‌-ಮಾಮಿ - ಮಾವ:ಅತ್ತೆ — uncle-aunt 
11. ಈಶ್ಟ್‌-ಇಶ್ಚಿಣ್‌ - ಗೆಳೆಯ-ಗೆಳತಿ — friend-friend 
12. ಆವಯ್‌-ಬಾಹಯ್‌- ತಾಯಿ-ತಂದೆ — mother-father 
13. ಆಜೊ-ಆಜಿ - ಅಜ್ಜ-ಅಜ್ಜಿ — grandfather- 
grandmother 
14. ನಾತ್‌-ನಾತು - ಮೊಮ್ಮಗಳ್ಳುವೊಮ್ಮಗ — granddaughter- 
| grandson 
15. ಮಾಂಯ್‌-ಮಾಂವ್‌- ಅತ್ತೆ-ಮಾವ — mother-in-law- 


father-in-law 
16. ಘೊಡೊ-ಘೊಡಿ - ಕುದುರೆ-ಹೆಣ್ಣುಕುದುರೆ - 00850-11187೮ 


17. ನೊವ್ರೊ-ಹೊಕಲ್‌ - ವರ-ವಧು — bridegroom-= 
bride 
18. ರೆಡೊ-ಮ್ಹೊಸ್‌ - ಕೋಣ-ಎಮ್ಮೆ — he-buffalo - 
she-buffalo 
19. ಬೊಕ್ರೊ-ಬೊಕ್ಲಿ - ಹೋತ-ಮೇಕೆ — he-goat - 
she-goat 


78 


ಏಕ್‌ವಚನ್‌-ಅನೇಕ್‌ವಚನ್‌ 


ಏಕವಚನ-ಬಹುವಚನ 


ಪುಲ್ಲಿಂಗ ಶಬ್ದಗಳು 


1. ಆಂಬೊ-ಆಂಬೆ 
2. ಮಾಡ್‌-ಮಾಡ್‌ 


ತಿ. ಕೊಂಬೊ-ಕೊಂಬೆ 
4. ಬಾಂಕ್‌-ಬಾಂಕ್‌ 
5. ದೊಳೊ-ದೊಳೆ 
6. ಭುರ್ಲೊ-ಭುಕ್ಸೆ 
7. ಘೊಡೊ-ಘೊಡೆ 
8 


ಈ ಭಾವ್‌-ಭಾವ್‌ 


9. ದುಕೊರ್‌-ದುಕೊರ್‌- 


10. ದೇಶ್‌-ದೇಶ್‌ 
11. ಕೆಂಳ್ಬೊ-ಕೆಂಳ್ಪೆ 


12. ಮಾಣ್ಕೊ-ಮಾಣ್ಕೆ 


ಸ್ತ್ರೀಲಿಂಗ ಶಬ್ದಗಳು 
1. ಚಲಿ-ಚಲಿಯೊ 
2. ಗಾಯ್‌-ಗಾಯೊ 


ಮಾವಿನಹಣ್ಣು-ಮಾವಿನಹಣ್ಣುಗಳು - 
mango-mangoes 

ತೆಂಗಿನಮರ-ತೆಂಗಿನಮರಗಳು ಎ 
coconut tree-coconut trees 


ಹುಂಜ-ಹುಂಜಗಳು - ಂk-cocks 
ಬೆಂಚು-ಬೆಂಚುಗಳು - bench-benches 
ಕಣ್ಣು-ಕಣ್ಣುಗಳು - ye-yes 
ಬಾಲಕ-ಬಾಲಕರು - oy-boys 


ಕುದುರೆ-ಕುದುರೆಗಳು - ಗಂrse-horses 
ಸಹೋದರ-ಸಹೋದರರು- brother- 


brothers 
ಹಂದಿ-ಹಂದಿಗಳು - pg-pigs 
ದೇಶ-ದೇಶಗಳು —country-countries 


ಬಾಳೆಮರ-ಬಾಳೆಮರಗಳು 


-plantain tree-plantain trees 


ಕಪ್ಪೆ-ಕಪ್ಸೆಗಳು -frog-frogs 
ಹುಡುಗಿ-ಹುಡುಗಿಯರು - girl-girls 
ಹಸು-ಹಸುಗಳು ದ COW-COWS 


79 


3. ಮಿರ್ಬ್ಸಾಂಗ್‌-ಮಿರ್ಸಾಂಗೊ - ಮೆಣಸು-ಮೆಣಸುಗಳು - €81111-(1311105 
4. ರಾತ್‌-ರಾತಿ - ರಾತ್ರಿ-ರಾತ್ರಿಗಳು — night-nights 
5. ದಾಂತೊಣಿ-ದಾಂತೊಣ್ಯೊ - ಬಾಚಣಿಗೆ-ಬಾಚಣಿಗೆಗಳು - cಂmb- 
combs 
6. ಕೊಂಬಿ-ಕೊಂಬ್ಯೊ - ಹೇಂಟೆ-ಹೇಂಟೆಗಳು - 8೮೫-165 
7. ಮಿಶಿ-ಮಿಶ್ಕೊ - ಮೊಸೆ-ಮೊಸೆಗಳು - moustache- 
moustaches 
8. ವಾತ್‌-ವಾತಿ — ಮೇಣದಬತ್ತಿ- 
ಮೇಣದಬತ್ತಿಗಳು - aಗndle-candles 
9. ನ್ಹಂಯ್‌-ನ್ಹಂಯೊ- ನದಿ-ನದಿಗಳು — river-rivers 
10. ವಾಟ್‌-ವಾಟೊ - ದಾರಿ-ದಾರಿಗಳು — footpath- 
footpaths 
1. ಭುರ್ಲೆಂ-ಭುರ್ಗಿಂ - ಮಗು-ಮಕ್ಕಳು — ehild-children 
2. ಥರ್‌-ಘರಾಂ - ಮನೆ-ಮನೆಗಳು — house-houses 
ತಿ. ನೆಕೆತ್ರ್‌-ನೆಕೆತ್ರಾಂ - ನಕ್ಷತ್ರ-ನಕ್ಟತ್ರಗಳು - star-stars 
4. ಪುಸ್ತಕ್‌-ಪುಸ್ತಕಾಂ - ಪುಸ್ತಕ-ಪುಸ್ತಕಗಳು - ook-books 
5. ಚೆಡುಂ-ಚೆಡ್ವಾಂ - ಹುಡುಗಿ-ಹುಡುಗಿಯರು - ಕ್ರrl-girls 
6. ನಾಕ್‌-ನಾಕಾಂ - ಮೂಗು-ಮೂಗುಗಳು - ೫056-70565 
7. ಸುಣೆಂ-ಸುಣಿಂ — ನಾಯಿ-ನಾಯಿಗಳು - 008-6085 
8. ಪುಲ್‌-ಫುಲಾಂ - ಹೂವು ಹೂಗಳು - ಗಂwr-flowers 
9. ರಭಾಡ್‌-ರಾಡಾಂ - ಗಿಡ-ಗಿಡಗಳು — plant-plants 
10. ಮೇಜ್‌-ಮೆಜಾಂ - ಮೇಜು-ಮೇಜುಗಳು - 18010-120165 


80 


jl. 


Ww 


ವಿರೋಧ್‌ ಅರ್ಮಾಚೆ ಸಬ್ದ್‌ 


ವಿರುದ್ಧಾರ್ಥಕ ಪದಗಳು 


ಬರೆಂ » ವಾಯ್ಟ್‌ 
ವ್ಹಯ್‌ ೫ ನ್ಹಯ್‌ 


ಒಳಿತು * ಕೆಡುಕು 8906 x bad 


ಹೌದು * ಅಲ್ಲ yes x no 


ಸವಾಲ್‌ »* ಜವಾಬ್‌, ಪ್ರಶ್ನೆ * ಉತ್ತರ question ~ 


ಜಾಪ್‌ 
ವಚ್‌ x ಯೇ 
ರೂಂದ್‌ ೫x ಅಶೀರ್‌ 


ಗೊಡ್‌ x ಕೊಡು 
ಭಾಯ್ರ್‌ ೫ ಭಿತರ್‌ 
ದುಬ್ಳೊ x ಗ್ರೇಸ್ತ್‌ 


. ವಯ್ರ್‌ » ಸಕಯ್ಣ್‌ 


ಊಟ್‌ ೫೩x ಬಸ್‌ 


* ಲಾಬ್‌ ೩ ನಶ್ಚ್‌ 


answer 

ಹೋಗು * ಬಾ 20 x come 

ಅಗಲವಾದ * ಇಕ್ಕಟ್ಟಾದ broad ~ 
Narrow 

ಸಹಿ x ಕಹಿ sweet x bitter 

ಹೊರಗೆ ೬ ಒಳಗೆ 00 x in 

ಬಡವ ಶ್ರೀಮಂತ ೦೦೯ » rich 


ಹಾಂಗಾ ೫ ಥಂಯ್‌ ಇಲ್ಲಿ * ಅಲ್ಲಿ here x there 
* ಹುನ್‌ * ಥಂಡ್‌ ಬ 24 ತಣ್ಣನೆಯ hot »೬ cold 

ದೀx ಘೆ ಕೊಡು » ತೆಗೆದುಕೊಳ್ಳು ೫೮ » take 

ಫಾಯ್ದೊ * ಲುಕ್ಸಾಣ್‌ ಲಾಭ » ನಷ್ಟ lss x profit 
* ಸತ್‌ x ಫಟ್‌ ಸತ್ಯ ೫x ಸುಳ್ಳು truth x lie 

ಚೂಕ್‌ » ಸಾರ್ಕೆಂ ತಪ್ಪು* ಸರಿ wrong x right 
. ಹರ್ನೊ * ನವೊ ಹಳೆಯ * ಹೊಸ ಲ ೬ 7೮೪೫ 


ಮೇಲೆ ೬ ಕೆಳಗೆ up x down 
ಏಳು x ಕೂತುಕೊಳ್ಳು stand ~ sit 
ಲಾಭ * ನಷ್ಟ gain » loss 


81 


ಶಹಾನ, 
ಎ 


pk eh pe ಗ ek (ಸಂಸ pe ಜಡ 
ಇಳ ಇಲ ಇಸಇಫಪ ದ 


ಏಂ 24ರ ಛಾ ುಟ 


ಆಂಕ್ಡೆ ಆನಿ ಅಪೂರ್ಲಾಂಕ್‌ 


ಸಂಖ್ಯೆಗಳು ಮತ್ತು ಅಪೂರ್ಣಾ೦ಕಗಳು 


19. ಎಕುಣ್ವೀಸ್‌ 
20. ವೀಸ್‌ 
21. ಎಕ್ಟೀಸ್‌ 
22. ಬಾವೀಸ್‌ 
23. ತೆವೀಸ್‌ 
24. ಚೊವೀಸ್‌ 
25. ಪಂಚ್ವೀಸ್‌ 
26. ಸವೀಸ್‌ 
30. ತೀಸ್‌ 
40. ಚಾಳೀಸ್‌ 


108 
125 
150 
250 
300 
500 
750 
1000 
1500 
2,500 


45. ಪಾಂಚ್ವೆ ಚಾಳಿಸ್‌ 1,00,000 


50. ಪನ್ನಾಸ್‌ 
60. ಸಾಟ್‌ 
70. ಸತ್ತರ್‌ 
ಜತಿ. ಪಾವುಣ್ಕೆಂ 
80. ಆಯ್ಕಿಂ 
90. ನೊವೊದ್‌ 
100 ಶೆಂಭೊರ್‌ 


1,00,00,000 


0.25 (1) 
0.50 (0%) 
1.50 (1) 
2.50 (2) 
3.75 (3%) 
7.50 (71%) 


ಎಕೈಂ ಆಟ್‌ 
ಸೊವಾಯ್ಕೆಂ 
ದೆಡೈಂ 
ಅಡೆಶಿಂ 
ತಿನ್ಶಿಂ 
ಪಾಂಯ್ಕಿಂ 
ಸಾಡೆ ಸಾತ್ಮಿಂ 
ಹಜಾರ್‌ 
ದೇಡ್‌ ಹಜಾರ್‌ 
ಅಡೇಜ್‌ 
ಹಜಾರ್‌ 


| ಕೊಂಕ್ಸಿ ವ್ಯಾಕರಣಾಚಿ ಮಟ್ಟಿ ವಳಕ್‌ 


ಕೊಂಕಣಿ ವ್ಯಾಕರಣದ ಕಿರು ಪರಿಚಯ 


1, ನಾಮ್‌ (ನಾಮಪದ ಗಂಟ) 
ವೆಕ್ತಿ, ವಸ್ತು, ಜಾಗೊ, ಗೂಣ್‌, ಭೊಗಪ್‌ ಇತ್ಯಾದಿಚೆಂ ನಾಂವ್‌ 
ದೆಕಿಕ್‌-ರಾಮ್‌, ಪುಸ್ತಕ್‌, ಮಂಗ್ಳುರ್‌, ಸೊಬಾಯ್‌, ಮೋಗ್‌ 
ವ್ಯಕ್ತಿ, ವಸ್ತು, ಸ್ಥಾನ, ಗುಣ, ಭಾವನೆ ಇತ್ಕಾದಿಯ ಹೆಸರು 
ಉದಾ-ರಾಮ, ಪುಸ್ತಕ, ಮಂಗಳೂರು, ಸೌಂದರ್ಕ, ಪ್ರೀತಿ 


2. ಲಿಂಗ್‌ (ಲಿಂಗ ender) 


ಕೊಂಕ್ಣಿಂತ್‌ ತೀನ್‌ ಲಿಂಗಾಂ ಆಸಾತ್‌ - ಪುಲ್ಲಿಂಗ್‌, ಸ್ತ್ರೀಲಿಂಗ್‌ 
ಆನಿ ನಪುಂಸಕಲಿಂಗ್ಸ್ಸ್‌ 
ಕೊಂಕಣಿಯಲ್ಲಿ ಮೂರು ಲಿಂಗಗಳಿವೆ - ಪುಲ್ಲಿಂಗ, ಸ್ತ್ರೀಲಿಂಗ, ಮತ್ತು 
ನಪುಂಸಕಲಿಂಗ. 
ದೆಕಿಕ್‌-ಪುಲ್ಲಿಂಗ್‌ : ಭುರ್ಗೊ, ಕೊಂಬೊ, ಮಾಡ್‌, ಗಾಂವ್‌, ಆಂಬೊ. 
ಸ್ತ್ರೀಲಿಂಗ್‌ : ಆವಯ್‌, ಚಲಿ, ನ್ಹಂಯ್‌, ಮೂಯ್‌, ಭುಕ್‌ 
ನಪುಂಸಕಲಿಂಗ : ಚೆಡುಂ, ಭುರ್ಗೆಂ, ತಣ್‌, ಮಾಜರ್‌, ಉದಕ್‌ 
ಉದಾ-ಪುಲ್ಲಿಂಗ : ಹುಡುಗ, ಹುಂಜ, ತೆಂಗಿನಮರ, ಊರು, ಮಾವಿನಹಣ್ಣು 
ಸ್ತ್ರೀಲಿಂಗ : ತಾಯಿ, ಹುಡುಗಿ, ನದಿ, ಇರುವೆ, ಹಸಿವೆ 
ನಪುಂಸಕಲಿಂಗ .: ಹುಡುಗಿ, ಮಗು, ಹುಲ್ಲು, ಬೆಕ್ಕು, ನೀರು. 


3. ವಚನ್‌ (ವಚನ number) 


ಕೊಂಕ್ಣಿಂತ್‌ ದೋನ್‌ ವಚನಾಂ ಆಸಾತ್‌ - ಏಕವಚನ್‌ ಆನಿ 


ಅನೇಕ್‌ವಚನ್‌ 
ಕೊಂಕಣಿಯಲ್ಲಿ ಎರಡು ವಚನಗಳಿವೆ - ಏಕವಚನ ಮತ್ತು ಬಹುವಚನ 


83 


ದೆಕಿಕ್‌-ಉದಾ) : 


ಏಕವಚನ್‌ ಅನೇಕ್‌ವಚನ್‌ 

(ಏಕವಚನ) (ಬಹುವಚನ) 3 
ಆಂಬೊ (ಮಾವಿನಹಣ್ಣು) ಆಂಚಿ (ಮಾವಿನಹಣ್ಣುಗಳು) 
ಮಾಜರ್‌ (ಬೆಕ್ಕು) ಮಾಜ್ರಾಂ (ಬೆಕ್ಕುಗಳು) 
ಸುಣೆಂ (ನಾಯಿ) ಸುಣಿಂ (ನಾಯಿಗಳು) 

ಚೆರ್ಕೊ (ಹುಡುಗ) ಚೆರ್ಕೆ (ಹುಡುಗರು) 

ಚಲಿ (ಹುಡುಗಿ) ಚಲಿಯೊ (ಹುಡುಗಿಯರು) 
ರೂಕ್‌ (ಮರ) ರೂಕ್‌ (ಮರಗಳು) 


4, ಸರ್ವನಾಮ್‌ (ಸರ್ವನಾಮ pronoun) 
ನಾಮಾಚ್ಯಾ ಬದ್ದಾಕ್‌ ವಾಪರ್ದೊ ಸಬ್ದ್‌ 
ನಾಮಪದದ ಸ್ಥಾನದಲ್ಲಿ ಉಪಯೋಗಿಸುವ ಪದ 
ದೆಕಿಕ್‌-(ಉದಾ): ಹಾಂವ್‌ (ನಾನು) ತುಂ (ನೀನು) 
ತೊ (ಅವನು) ತೀ (ಅವಳು/ಆಕೆ/ಅದು) ತೆ (ಅದು) 
ತುಮಿ (ನೀವು) ಆಮಿ (ನಾವು) 


5. ವಿಶೇಶಣ್‌ (ವಿಶೇಷಣ ೩6]€೮ಟ೪೮) 
ನಾಮ್‌ ಆನಿ ಸರ್ರನಾಮಾಂಚಿ ವಿಶೇಶತಾ ಸಾಂಗ್ಟೊ ಸಬ್ದ್‌ 
ನಾಮಪದ ಮತ್ತು ಸರ್ವನಾಮಗಳ ವಿಶೇಷತೆಯನ್ನು ಸೂಚಿಸುವ ಪದ 
ದೆಕಿಕ್‌-(ಉದಾ): ಬರೊ (ಒಳ್ಳೆಯ) ವಾಯ್ಟ್‌ (ಕೆಟ್ಟ) 
ಸೊಬಿತ್‌ (ಸುಂದರ) ತಾಂಬ್ಲೊ (ಕೆಂಪು) ಹಾಂಚ್‌ (ಐದು) 
ಸುಕೊ (ಒಣಗಿದ) ಹುನ್‌ (ಬಿಸಿಯಾದ) ನವೊ (ಹೊಸ) 


6. ಕ್ರಿಯಾವಿಶೇಶಣ್‌ (ಕ್ರಿಯಾವಿಶೇಷಣ ೩dverb) 
ಕ್ರಿಯಾಪದಾಚಿ ವಿಶೇಶತಾ ಸಾಂಗ್ದೊ ಸಬ್ದ್‌ 
ಕ್ರಿಯಾಪದದ ವಿಶೇಷತೆಯನ್ನು ಸೂಚಿಸುವ ಪದ 
ದೆಕಿಕ್‌-(ಉದಾ): ಸವ್ಕಾಸ್‌ (ನಿಧಾನವಾಗಿ) ವೆಗಿಂ ವೆಗಿಂ (ಬೇಗ ಬೇಗ) 
ಕಾಲ್‌ (ನಿನ್ನೆ ಆತಾಂ (ಈಗ) | 
ಸದಾಂಯ್‌ (ನಿತ್ಯವೂ) ರಾತಿಂ (ರಾತ್ರಿಯಲ್ಲಿ) 


84 


| 


[VI ಪ್ರಬಂಧ ವಿಭಾಗ 
ಗಾಯ್‌ - ಹಸು 


ಡಿ ಗಾಯ್‌ ಏಕ್‌ ಸಾದಿ ಮೊನ್ಹಾತ್‌ 
ಹಸುವು ಒಂದು ಸಾಧು ಪ್ರಾಣಿಯಾಗಿದೆ 
ಡಿ ತಿಕಾ ಚಾರ್‌ ಪಾಂಯ್‌, ದೋನ್‌ ಶಿಂಗಾಂ, ಏಕ್‌ ಶಿಮ್ಚಿ ಆಸಾ 
ಅದಕ್ಕೆ ನಾಲ್ಕು ಕಾಲುಗಳು, ಎರಡು ಕೊಂಬುಗಳು, ಒಂದು ಬಾಲವಿದೆ 
ಡಿ ತೀ ತಣ್‌ ಖಾತಾ, ದೂದ್‌ ದಿತಾ 
ಅದು ಹುಲ್ಲು ತಿನ್ನುತ್ತದೆ, ಹಾಲು ಕೊಡುತ್ತದೆ 
ಡಿ ಗಾಯ್ದೆಂ ದೂದ್‌ ಆಮ್ಕಾಂ ಬರೆಂ ಖಾಣ್‌ 
ಹಸುವಿನ ಹಾಲು ನಮಗೆ ಉತ್ತಮ ಆಹಾರ 
ಡಿ ಗಾಯ್ಕ್‌ ಗೊಟ್ಯಾಂತ್‌ ಬಾಂದ್ತಾತ್‌ 
ಹಸುವನ್ನು ಹಟ್ಟಿಯಲ್ಲಿ ಕಟ್ಟುತ್ತಾರೆ 
ಡಿ ಗಾಯ್ದಾ ದುದಾ ಥಾವ್ನ್‌ ಧಂಯ್‌, ಲೊಣಿ, ತಾಕ್‌ ಆನಿ ತೂಪ್‌ 
ಕರ್ತಾತ್‌ 
ಹಸುವಿನ ಹಾಲಿನಿಂದ ಮೊಸರು, ಬೆಣ್ಣೆ, ಮಜ್ಜಿಗೆ ಮತ್ತು ತುಪ್ಪ ತಯಾರಿಸುತ್ತಾರೆ. 
ಡಿ ತಿಚೆಂ ಶೆಣ್‌ ಶೆತಾಂಕ್‌ ಬರೊ ಈಟ್‌ 
ಅದರ ಸೆಗಣಿ ಗದ್ದೆಗಳಿಗೆ ಒಳ್ಳೆಯ ಗೊಬ್ಬರ 
ಡಿ ಥೊಡೆ ಗಾಯ್ದಿ .ಪುಜಾ ಕರ್ತಾತ್‌ 
ಕೆಲವರು ಹಸುವನ್ನು ಪೂಜಿಸುತ್ತಾರೆ 


ತತ ತತ ತತ 
ಶಬ್ದ ಭಂಡಾರ : - 
ಗಾಯ್‌ (ಸ್ತ್ರೀ) - ಹಸು cಂw ಮೊನ್ದಾತ್‌ (ಸ್ತ್ರೀ) -ಪ್ರಾಣಿ animal 
ಶಿಗ್‌ (ನ) - ಕೊಂಬು 0೦೯೫ ಶಿಮ್ವಿ (ಸ್ತ್ರೀ) - ಬಾಲ ೩ 
ತಣ್‌ (ನ) -ಹುಲ್ಲು 8೯೩55 ದೂದ್‌ (ನ) - ಹಾಲು mk 
ಕಣ್‌ (ನು -ಸೆಗಣಿ ಂwduಗ್ರ ಪುಜಾ (ಸ್ತ್ರೀ) - ಆರಾಧನೆ ೫೦೧010 
ಗೊಟೊ (ಪು) - ಕೊಟ್ಟಿಗೆ cಂwshed ಲೊಣಿ (ನ) - ಬೆಣ್ಣೆ bur 
ಧಂಯ್‌ (ನ) - ಮೊಸರು 0೯68 ತೂಪ್‌ (ನ) - ತುಪ್ಪ £ಗೀ 


ತಾಕ್‌ (ನ) - ಮಜ್ಜಿಗೆ buttermilk 
85 


ಗುಲೊಬ್‌ - ಗುಲಾಬಿ 


ಡಿ ಗುಲೊಬ್‌ ಸೊಬಿತ್‌ ಆನಿ ಪರ್ಮಳಿಕ್‌ ಫುಲ್‌ 

ಗುಲಾಬಿಯು ಅಂದದ ಮತ್ತು ಸುವಾಸನೆಯುಳ್ಳ ಹೂವು 
ಡಿ ತಾಕಾ ಲ್ಹಾನ್‌-ಲ್ಹಾನ್‌ ಮೋವ್‌-ಮೋವ್‌ ಪಾಕ್ಸ್ಯೊ ಆಸಾತ್‌ 

ಅದಕ್ಕೆ ಚಿಕ್ಕ-ಪುಟ್ಟ ಮೃದುವಾದ ಎಸಳುಗಳಿವೆ 
ಔಡ ಸಬಾರ್‌ ರಂಗಾಂಚೆ ಗುಲೊಬ್‌ ಆಸಾತ್‌ 

ಅನೇಕ ಬಣ್ಣಗಳ ಗುಲಾಬಿಗಳಿವೆ 
ಡಿ ಗುಲೊಬಾಚ್ಯಾ ರಭಾಡಾಕ್‌ ಕಾಂಟೆ ಆಸಾತ್‌ 

ಗುಲಾಬಿಯ ಗಿಡಕ್ಕೆ ಮುಳ್ಳುಗಳಿವೆ 
ಡಿ ವೊಡ್ತಾಂತ್‌ ಗುಲೊಬ್‌ ಸೊಬ್ತಾತ್‌ 

ಹೂತೋಟದಲ್ಲಿ ಗುಲಾಬಿಗಳು ಶೋಭಿಸುತ್ತಿವೆ 
ಡಿ ಭಾರತಾಚೊ ಹಯ್ಲೊ ಪ್ರಧಾನ್‌ ಮಂತ್ರಿ ಚಾಚಾ ನೆಹರೂಕ್‌ 

ಗುಲೊಬ್‌ ಬೋವ್‌ ಪಸಂದೆಚೊ 

ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಚಾಚಾ ನೆಹೂರೂರವರಿಗೆ ಗುಲಾಬಿಯು 

ತುಂಬಾ ಅಚ್ಚುಮೆಚ್ಚಿನದು. 
ಡಿ “ಫುಲಾಂಚೊ ರಾಯ್‌’ ಗುಲೊಬ್‌ 

ಹೂಗಳ ರಾಜ (ಪುಷ್ಪರಾಜ) ಗುಲಾಬಿ. 

5k 3k x5 
ಶಬ್ದ ಭಂಡಾರ : 
ಗುಲೊಬ್‌ (ಪು - ಗುಲಾಬಿ 1೦೩೦ ರಂಗ್‌ (ಪು. - ಬಣ್ಣ colour 
ಸೊಬಿತ್‌ (ವಿ) - ಚೆಂದದ 06೩ಟಟ೧1 ರಾಯ್‌ (ಪು)- ರಾಜ king 
ಪಾಕ್ಳ್ಯೊ (ಸ್ತ್ರೀ) - ಎಸಳುಗಳು [೦1೩18 ಮೋವ್‌ (ವಿ) - ಮೃದು 501 
ಏ.ವ. ಪಾಕ್ಸಿ ಕಾಂಟೊ . (ಪು)- ಮುಳ್ಳು tho 

ವೋಡ್‌ (ನ)- ಹೂತೋಟ arden 


86 


ಸುರ್‌ಯೊ - ಸೂರ್ಯ 


ಡಿ ಸುರ್‌ಯೊ ಉಜ್ಯಾಚೊ ಗುಳೊ 
ಸೂರ್ಯನು ಬೆಂಕಿಯ ಗೋಳ 

ಡಿ ತೊ ಮಳ್ಳಾರ್‌ ಪರ್ಮಳ್ತಾ 
ಅವನು ಆಕಾಶದಲ್ಲಿ ಪ್ರಕಾಶಿಸುತ್ತಾನೆ 

ಡಿ ತೊ ಆಸ್ತಾಂ ದೀಸ್‌, ನಾಸ್ತಾಂ ರಾತ್‌ 
ಅವನಿರುವಾಗ ಹಗಲು, ಇಲ್ಲದಿರುವಾಗ ಇರುಳು 

ಡಿ ತೊ ಉದೆಂತಿಂತ್‌ ಉದೆತಾ, ಅಸ್ತಮ್ತೆಂತ್‌ ಬುಡ್ತಾ 
ಅವನು ಪೂರ್ವದಲ್ಲಿ ಉದಯಿಸುತ್ತಾನೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ 

ಡಿ ಸುರ್‌ಯಾಚ್ಯಾ ಉಜ್ವಾಡಾಕ್‌ “"ವೋತ್‌' ಮ್ಹಣ್ತಾತ್‌ 
ಸೂರ್ಯನ ಬೆಳಕನ್ನು “ಬಿಸಿಲು' ಎನ್ನುತ್ತಾರೆ 

ಡಿ ಸುರ್‌ಯೊ ಭುಮಿ ಥಾವ್ನ್‌ ಚಡ್‌ ಪಯ್ಸ್‌ ಆಸಾ 
ಸೂರ್ಯನು ಭೂಮಿಯಿಂದ ತುಂಬಾ ದೂರದಲ್ಲಿದ್ದಾನೆ 

ಡಿ ಪಾವ್ಸಿಲ್ಯಾ ದಿಸಾಂನಿ ಸುರ್‌ಯೊ ಪಳೆಂವ್ಕ್‌ ದಿಸನಾ 
ಮಳೆಗಾಲದಲ್ಲಿ ಸೂರ್ಯನು ನೋಡಲು ಸಿಗುವುದಿಲ್ಲ. 

ಡಿ ಸುರ್‌ಯಾಚ್ಯಾ ಪ್ರಕಾಸಾಕ್‌ ರೂಕ್‌-ರಭಾಡಾಂ ವಾಡ್ತಾತ್‌ 
ಸೂರ್ಯನ ಬೆಳಕಿಗೆ ಮರ-ಗಿಡಗಳು ಬೆಳೆಯುತ್ತವೆ 

ಡಿ ಥೊಡೊ ಲೋಕ್‌ ಸುರ್‌ಯಾಚಿ ಪುಜಾ ಕರ್ತಾತ್‌ 
ಕೆಲವು ಜನರು ಸೂರ್ಯನನ್ನು ಪೂಜಿಸುತ್ತಾರೆ. 


ಶೀತ ತೀರೇ ತೀರೇ 
ಶಬ್ದ ಭಂಡಾರ : 
ಸುರ್‌ಯೊ (ಪು) - ಸೂರ್ಯ sun ಮಳಬ್‌ (ನ) - ಆಕಾಶ sky 
ಉದೆಂತ್‌ (ಸ್ತ್ರೀ) - ಪೂರ್ವ ೩st ಅಸ್ತಮ್‌ (ಸ್ತ್ರೀ) - ಪಶ್ಚಿಮ ೪/೦8! 
ವೋತ್‌ (ನ) - ಬಿಸಿಲು 5001181 ವಾಡ್‌ (ಕ್ರಿ) - ಬೆಳೆ tಂ grow 
ಭುಮಿ (ಸ್ತ್ರೀ) - ಭೂಮಿ ೩th ಪಯ್ಸ್‌ (ಕ್ರಿ.ವಿ)- ದೂರ 18೩೯ 
ಪಾವ್ಸ್‌ (ಪು) - ಮಳೆ ain ಫೆ (ಕ್ರಿ) - ನೋಡು 10 606 


87 


ದಿವಾಳಿ. - ದೀಪಾವಳಿ 


ಡಿ ದಿವಾಳಿ ಉಜ್ವಾಡಾಚಿ ಪರಬ್‌ 
ದೀಪಾವಳಿ ಬೆಳಕಿನ ಹಬ್ಬ ' 
ಡಿ ಹೀ ಪರಬ್‌ ಅಕ್ಟೋಬರ್‌ ಯಾ ನವೆಂಬರ್‌ ಮಯ್‌ನ್ಯಾಂತ್‌ 
ಆಚರಿತಾತ್‌ 
ಈ ಹಬ್ಬವನ್ನು ಅಕ್ಟೋಬರ್‌ ಅಥವಾ ನವೆಂಬರ್‌ ತಿಂಗಳಲ್ಲಿ ಆಚರಿಸುತ್ತಾರೆ 
ಡಿ ಸಕ್ನಾಂ ಘುರ್‌ ನಿತಳ್‌ ಕರ್ತಾತ್‌ 
ಎಲ್ಲರೂ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ 
ಡಿ ಗೊಡ್ಕೆಂ ತಯಾರ್‌ ಕರ್ತಾತ್‌ 
ಸಿಹಿಯನ್ನು ತಯಾರಿಸುತ್ತಾರೆ 
ಡಿ ಸೊಬಿತ್‌ ಮುಸ್ತಾಯ್ಕಿ ನ್ಹೈಸ್ತಾತ್‌ 
ಚೆಂದದ ಬಟ್ಟೆಗಳನ್ನು ಧರಿಸುತ್ತಾರೆ 
ಡಿ ದಿವೆ ಜಳಯ್ತಾತ್‌, ಫುಗೆಟ್ಕೊ ಫುಟಯ್ತಾತ್‌ 
ದೀಪಗಳನ್ನು ಹಚ್ಚುತ್ತಾರೆ, ಸಿಡಿಮದ್ದು ಸಿಡಿಸುತ್ತಾರೆ 
ಡಿ ಶುಭ್‌ಸಂದೇಶ್‌ ಧಾಡ್ತಾತ್‌ 
ಶುಭಸಂದೇಶ ಕಳುಹಿಸುತ್ತಾರೆ 
ಡಿ ದಿವಾಳೆಕ್‌ ಸಕ್ನಾಂಕ್‌ ರಜಾ ಆಸಾ 
ದೀಪಾವಳಿಗೆ ಎಲ್ಲರಿಗೂ ರಜೆ ಇದೆ. 
*% ತತ *% 
ಶಬ್ದ ಭಂಡಾರ : 
ಪರಬ್‌ (ಸ್ತ್ರೀ) - ಹಬ್ಬ 1050181. ಮಯ್ನೊ (ಪು) - ತಿಂಗಳು month 
ನಿತಳ್‌ (ವಿ) - ಸ್ವಚ್ಛ clean ಗೊಡ್ಕೆಂ (ನ) - ಸಿಹಿ sweet 
ನ್ಹೆಸ್‌ (ಕ್ರಿ) - ಧರಿಸು 10 ೫೦೩೯ ಫ್ರಗೆಟಿ (ಸ್ತ್ರೀ) -ಸಿಡಿಮದ್ದು cracker 
ಶುಭ್‌ಸಂದೇಶ್‌(ಪು) - ಶುಭಸಂದೇಶ ರಜಾ (ಸ್ತ್ರೀ) - ರಜೆ leave 


good wishes 


88 


ಶೆತ್ನಾರ್‌ - ರೈತ 


ಡಿ ಶೆತ್ಕಾರ್‌ ಶೆತಾಚೊ ಧನಿ 
ರೈತ ಹೊಲದ ಮಾಲೀಕ 
ಡಿ ತೊ ಶೆತ್‌ ಕೊಸ್ತಾ 
ಅವನು ಗದ್ದೆ ಉಳುತ್ತಾನೆ 
ಡಿ ಸಾರೆಂ ಘಾಲ್ತಾ 
ಗೊಬ್ಬರ ಹಾಕುತ್ತಾನೆ 
ಡಿ ಬಿಂ ವೊಂಪ್ತಾ 
ಬೀಜ ಬಿತ್ತುತ್ತಾನೆ 
ಡಿ ಬೆಳೆಂ ಲುಂವ್ತಾ 
ಪೈರನ್ನು ಕೊಯ್ಯುತ್ತಾನೆ 
ಡಿ ಭಾತ್‌ ತುಪ್ಯಾಂತ್‌ ಭರ್ತಾ 
ಭತ್ತವನ್ನು ಕಣಜದಲ್ಲಿ ತುಂಬಿಸುತ್ತಾನೆ 
ಡಿ ರಡೆ-ಪಾಡೆ ತಾಚೆ ಸಾಂಗಾತಿ 
ಕೋಣಗಳು ಎತ್ತುಗಳು ಅವನ ಸಂಗಾತಿ 
ಡಿ ದೀಸ್‌ಭರ್‌ ವಾವುರ್ತಾ 
ಇಡೀ ದಿನ ದುಡಿಯುತ್ತಾನೆ 
ಡಿ ಶೆತ್ಕಾರ್‌ ಕಶ್ಚಿ ಜಿಣಿ ಸಾರ್ತಾ 
ರೈತ ಕಷ್ಟದ ಬಾಳನ್ನು ಸಾಗಿಸುತ್ತಾನೆ 
*% *% *% 
ಶಬ್ದ ಭಂಡಾರ : 
ಶೆತ್ಕಾರ್‌ (ಪು) - ರೈತ farmer ವೋಂಪ್‌ (ಕ್ರಿ)- ಬಿತ್ತು sow 


ಸಾರೆಂ (ನ) - ಗೊಬ್ಬರ 1೫3877೮ ರೆಡೊ (ಪು) - ಕೊಣಾ ೧0 buffalo 
ಪಾಡೊ (ಪು) - ಎತ್ತು ೦% ಜಿಣಿ (ಸ್ತ್ರೀ) - ಬಾಳು 1116 
ಬೆಳೆಂ (ನ) - ಪೈರು crop ಲೂಂವ್‌ (ಕ್ರಿ) - ಕೊಯ್ಕು ₹0 001 


ಭಾತ್‌ (ನ) - ಭತ್ತ paddy ತುಪೆಂ (ನ) - ಕಣಜ ba 
89 


ಡಿ ಉದಕ್‌ ಆಮ್ಚಿ ತಾನ್‌ ಥಾಂಬಯ್ತಾ 
ನೀರು ನಮ್ಮ ಬಾಯಾರಿಕೆಯನ್ನು ತಣಿಸುತ್ತದೆ 
ಡಿ ಬಾಂಯ್‌, ನಂಯ್‌, ತಳೆಂ, ದರ್‌ಯೊ ಉದ್ಯ್ಕಾಚಿಂ ಮುಳಾಂ 
ಬಾವಿ, ನದಿ, ಕೆರೆ ಸಮುದ್ರ ನೀರಿನ ಮೂಲಗಳು 
ಡಿ ಹರ್‌ಯೆಕಾ ಕಾಮಾಕ್‌ ಉದಕ್‌ ಜಾಯ್‌ 
ಪ್ರತಿಯೊಂದು ಕೆಲಸಕ್ಕೆ ನೀರು ಬೇಕು 
ಡಿ ಶೆತಾಂಕ್‌, ಪೊರ್ಸಾಕ್‌ ಉದಕ್‌ ಜಾಯ್‌ 
ಗದ್ದೆಗಳಿಗೆ, ತೋಟಕ್ಕೆ ನೀರು ಬೇಕು 
ಡಿ ರೂಕ್‌-ರಭಾಡಾಂ ಉದ್ಯಾವಿಣೆಂ ಮೊರ್ತಾತ್‌ 
ಮರ-ಗಿಡಗಳು ನೀರಿಲ್ಲದೆ ಸಾಯುತ್ತವೆ 
ಡಿ ಧರ್ದಿಪಂದಾ ನಿತಳ್‌ ಉದ್ಕಾಚ್ಕ್ಯೊ ಮುರಿ ವ್ಹಾಳ್ತಾತ್‌ 
ನೆಲದಡಿಯಲ್ಲಿ ಶುದ್ಧ ನೀರಿನ ಚಿಲುಮೆ (ರುರಿಗಳು) ಹರಿಯುತ್ತಿವೆ 
ಡಿ ಪಾವ್ಸಾವರ್ವಿಂ ಆಮ್ಕಾಂ ನಿತಳ್‌ ಉದಕ್‌ ಮೆಳ್ತಾ 
ಮಳೆಯಿಂದ ನಮಗೆ ಶುದ್ದನೀರು ಸಿಗುತ್ತಿದೆ 
ಡಿ ಉದಕ್‌ ಮ್ಹೆಳೆಂ ನಿತ್ಛಾಯ್ತಾ 
ನೀರು ಕೊಳಕನ್ನು ಶುಚಿಗೊಳಿಸುತ್ತದೆ 
ಡಿ ಉದ್ಕ್ಯಾವಿಣೆಂ ಆಮಿ ಜಿಯೆಂವ್ಕ್‌ ಸಕನಾಂವ್‌ 
ನೀರಿಲ್ಲದೆ ನಾವು ಬದುಕಲಾರೆವು. 


ತತ 5k xx 
ಶಬ್ದ ಭಂಡಾರ : 
ಉದಕ್‌ (ನ) - ನೀರು ೪/೩೦ ತಾನ್‌ (ಸ್ತ್ರೀ) - ಬಾಯಾರಿಕೆ thirst 
ತಳೆಂ (ನ) -ಕೆರೆ lake ದರ್‌ಯೊ (ಪು) - ಸಮುದ್ರ 80೩ 
ಪೊರ್ಬುಂ (ನ) - ತೋಟ 8೩೮೮೦೧ ಅಮಿ (ಸ) - ನಾವು ಬ 
ಪಾವ್ಸ್‌ (ಪು) - ಮಳೆ Ain ನಿತಳ್‌ (ವಿ) - ಶುದ್ದ pur 


ರುರ್‌ (ಸ್ತ್ರೀ) - ಚಿಲುಮೆ pring ಧರ್ನ್‌ (ಸ್ತ್ರೀ) - ನೆಲ ground 


90 


ಹರೈಕಾ ಮನ್ಶ್ಯಾಕ್‌ ನಿತಳಾಯ್‌ ಗರ್ದೆಚಿ 

ಪ್ರತಿಯೊಬ್ಬ ಮನುಷ್ಯನಿಗೆ ಸ್ವಚ್ಛತೆ ಅವಶ್ಯಕ 

ಆಮಿ ಆಮ್ಚಿ ಕೂಡ್‌, ವಸ್ತುರ್‌, ಘರ್‌ ನಿರ್ಮಳ್‌ ದವರಿಜೆ 
ನಾವು ನಮ್ಮ ಶರೀರ, ಬಟ್ಟೆ, ಮನೆ ಸ್ವಚ್ಛವಾಗಿಡಬೇಕು 


ಘುರಾ ಮುಕ್ತೆಂ ಆಂಗಣ್‌ ನಿತಳ್‌ ದವರಿಜೆ 
ಮನೆಯ ಮುಂದಿನ ಅಂಗಳವನ್ನು ಸ್ವಚ್ಛವಾಗಿಡಬೇಕು 


ಆಮ್ಚೆ ಮಾರೊಗ್‌ ನಿತಳ್‌ ದವರುಂಕ್‌ ಪ್ರೇತನ್‌ ಕರಿಜೆ 
ನಮ್ಮ ರಸ್ತೆಗಳನ್ನು ಸ್ವಚ್ಛವಾಗಿಡಲು ಪ್ರಯತ್ನಿಸಬೇಕು 
ದಾಂತ್‌ ಘಾಶಿಜೆ, ಸದಾಂಯ್‌ ನ್ಹಾಯ್ದೆ 

ಹಲ್ಲು ಉಜ್ಜಬೇಕು, ನಿತ್ಯವೂ ಸ್ನಾನಮಾಡಬೇಕು 


ನಿತಳಾಯ್‌ ಪಿಡಾ ಧಾಂವ್ನಾಯ್ತಾ, ಭಲಾಯ್ಕಿ ಸಾಂಬಾಳ್ತಾ 
ಸ್ವಚ್ಛತೆ ರೋಗ ಓಡಿಸುತ್ತದೆ, ಆರೋಗ್ಯ ಕಾಪಾಡುತ್ತದೆ 


ನಿತಳ್‌ ಮನಿಸ್‌ ಸರ್ವಾಂಕ್‌ ಪಸಂದೆಚೆ 
ಸ್ವಚ್ಛ ಮನುಷ್ಯರನ್ನು ಎಲ್ಲರೂ ಇಷ್ಟಪಡುತ್ತಾರೆ. 
*% ೫೫ ೫೫ 


ಶಬ್ದ ಭಂಡಾರ : 


ನಿತಳಾಯ್‌ (ಸ್ತ್ರೀ) - ಸ್ವಚ್ಛತೆ cleanliness 


ಕೂಡ್‌ (ಸ್ತ್ರೀ) — ಶರೀರ body 

ದಾಂತ್‌ (ಪು) ಎ. ಹಲ್ಲುಗಳು teeth 
ಪಿಡಾ (ಸ್ತೀ) — : ರೋಗ sickness 
ಭಲಾಯ್ಕಿ (ಸ್ತ್ರೀ). ಆರೋಗ್ಯ ath 


91 


ಸುಣೆ೦ - ನಾಯಿ 


ಡಿ ಸುಣೆಂ ಏಕ್‌ ಪಾತೈೆಣೆಚಿ ಪೊಸ್ಪಿ ಮೊನ್ಹಾತ್‌ ಔ 
ನಾಯಿಯು ನಂಬಿಕೆಯ ಸಾಕು ಪ್ರಾಣಿ 
ಡಿ ತಾಚೆ ಕಾನ್‌ ಸದಾಂಚ್‌ ಜಾಗ್ರುತ್‌ 
ಅದರ ಕಿವಿಗಳು ಸದಾ ಎಚ್ಚರಿಕೆಯಿಂದಿರುತ್ತವೆ 
ಡಿ ತಾಚೆಂ ನಾಕ್‌ ಬೋವ್‌ ಸೂಕ್ಕಿಮ್‌ 
ಅದರ ಮೂಗು ತುಂಬಾ ಸೂಕ್ಷ್ಮವಾಗಿದೆ 
ಡಿ ಸುಣ್ಯಾಚಿ ಶಿಮ್ಚಿ ವಾಂಕ್ಲಿ, ಪಾಂಯ್‌/ಪಾಯ್‌ ಬಾರೀಕ್‌ 
ನಾಯಿಯ ಬಾಲ ಡೊಂಕು, ಕಾಲು ಸಪೂರ 
ಡಿ ತೆಂ ದೀಸ್‌-ರಾತ್‌ ಘರ್‌ ರಾಕ್ತಾ, ಘೂಂಕ್ತಾ 
ಅದು ಹಗಲು-ರಾತ್ರಿ ಮನೆ ಕಾಯುತ್ತದೆ, ಬೊಗಳುತ್ತದೆ 
ಡಿ ಕೊಲ್ಲೆಂ ಹೆಟ್ಕಾಕ್‌ ಜಲ್ಮ್‌ ದಿತಾ, ದೂದ್‌ ದಿತಾ 
ಹೆಣ್ಣುನಾಯಿ ನಾಯಿಮರಿಗೆ ಜನ್ಮ ಕೊಡುತ್ತದೆ, ಹಾಲುಣಿಸುತ್ತದೆ 
ಡಿ ಚಡಾವತ್‌ ಘರಾಂನಿ ಸುಣಿಂ ಪೊಸ್ತಾತ್‌ 
ಹೆಚ್ಚಿನ ಮನೆಗಳಲ್ಲಿ ನಾಯಿಗಳನ್ನು ಸಾಕುತ್ತಾರೆ. 
ಡಿ ತರ್ಸೈತ್‌ ಕೆಲ್ಲಿಂ ಸುಣೆಂ ಪೊಲಿಸ್‌ ಖಾತ್ಯಾಂತ್‌ ವಾಹರ್ತಾತ್‌ 
ತರಬೇತಿ ಹೊಂದಿದ ನಾಯಿಗಳನ್ನು ಪೊಲಿಸ್‌ಖಾತೆಯಲ್ಲಿ ಉಪಯೋಗಿಸುತ್ತಾರೆ 
ಡಿ ರಾನಾಂನಿ ಶಿಕಾರಿ ಕರುಂಕ್‌ ಶಿಕಾರೆಚ್ಯಾ ಸುಣ್ಯಾಂಕ್‌ ವ್ಹರ್ತ್ವಾತ್‌ 
ಕಾಡುಗಳಲ್ಲಿ ಬೇಟೆಯಾಡಲು ಬೇಟೆನಾಯಿಗಳನ್ನು ಕೊಂಡುಹೋಗುತ್ತಾರೆ 


ತತ ತತ xx 
ಶಬ್ದ ಭಂಡಾರ : 
ಸುಣೆಂ (ನ) - ನಾಯಿ 608 ಶಿಮ್ಚಿ (ಸ್ತ್ರೀ) - ಬಾಲ 1811 


ಘೊಂಕ್‌ (ಕ್ರಿ)- ಬೊಗಳು 80 0೩೧ ಪೆಟೊ (ಪು) - ನಾಯಿಮರಿ pಟppy 
ಕೊಲ್ಲೆಂ (ನ) - ಹೆಣ್ಣುನಾಯಿ bith ಪೋಸ್‌ (ಕ್ರಿ)- ಸಾಕು tಂ bring up 


92 


VII ಇತರ ವಿಬಾಗ 


ಸಬಾವ್‌ - ಸ್ವಭಾವಗಳು 


ಡಿ ವಾಯ್ಟ್‌ ಚಾಲ್‌ 
ಕೆಟ್ಟ ನಡತೆ 

ಡಿ ಹುಶಾರ್‌ ಭುರ್ಲೊ 
ಜಾಣ ಹುಡುಗ 

ಡಿ ಭಿವ್ಮುರೆಂ ಚೆಡುಂ 
ಅಂಜುಬುರುಕಿ ಹುಡುಗಿ 

ಡಿ ಬರಿ ಆವಯ್‌ 
ಒಳ್ಳೆಯ ತಾಯಿ 

ಡಿ ಸುರಾತಿ ಬಾಪಯ್‌ 
ಜಿಪುಣ ತಂದೆ 

ಡಿ ಶಾಣೊ ವಿದ್ಯಾರ್ಥಿ 
ಜಾಣ ವಿದ್ಯಾರ್ಥಿ 

ಡಿ ಎಧೇಯ್‌ ಶಿಸ್‌ 
ವಿಧೇಯ ಶಿಷ್ಕ 

ಡಿ ಆಬ್ಲೆಶಿ ಆಕಯ್‌ 
ದುರಾಸೆಯ ಸೋದರತ್ತೆ 

ಡಿ ವಿಶ್ವಾಸಿ ಚಾಕೊರ್‌ 
ನಂಬಿಕೆಯ ಆಳು 

ಡಿ ಗೊದ್ದೊ ಚಲೊ 


ತೊದಲು ಮಾತಾಡುವ ಹುಡುಗ 


93 


ಡಿ 


ಡಿ 


ಸ್ವಾರ್ಗಿ ಭಾವ್‌ 
ಸ್ವಾರ್ಥಿಯಾದ ಸಹೋದರ 
ಆಳ್ಕಿ ಭುರ್ಲಿಂ 
ಸೋಮಾರಿ ಮಕ್ಕಳು 
ಬುದ್ವಂತ್‌ ಮನಿಸ್‌ 
ಬುದ್ಧಿವಂತ ಮನುಷ್ಯ 
ಪಿಶೆಂ ಸುಣೆಂ 

ಹುಚ್ಚು ನಾಯಿ 
ಧಯ್ರಾಧಿಕ್‌ ದಾದ್ದೊ 
ನಿರ್ಭೀತ ಗಂಡಸು 
ಹಂಕಾರಿ ಬಾಯ್ಡ್‌ 
ಗರ್ವದ ಹೆಂಡತಿ 
ಪೊಕ್ರಿ ಚೆಡೊ 

ತುಂಟ ಹುಡುಗ 
ಬೆಕೂಫ್‌ ತರ್ನಾಟೊ 
ಹೆಡ್ಡ ಯುವಕ 
ಖುಶಾಲ್ಭರಿತ್‌ ವೆಕ್ತಿ 
ವಿನೋದಿಯಾದ ವ್ಯಕ್ತಿ 
ಭಿರಾಂಕುಳ್‌ ಮೊನ್ಹಾತ್‌ 
ಭಯಂಕರ ಪ್ರಾಣಿ 


ಡಿ ರಾಗಿಶ್ಟ್‌ ವೊನಿ ಡಿ ಶಿಂತ್ರ್ಯಾಳೊ ಕೊಲೊ 


ಕೋಪಿಷ್ಕ ಅತ್ತಿಗೆ ಕುಯುಕ್ತಿಗ ನರಿ 
ಡಿ ಖೂಟೊ ಆಳ್‌ | ಪಾತೈಣೆಚೊ ಈಶ್ಟ್‌ 

ದುಷ್ಟ ಸೇವಕ ನಂಬುಗೆಯ ಮಿತ್ರ 

ತೀರೇ %% 3% 

ಶಬ್ದ ಭಂಡಾರ : 

ವಾಯ್ಟ್‌ (ವಿ) - bad 

ಸ್ವಾರ್ಡಿ (ವಿ) — ಸ್ವಾರ್ಥಿಯಾದ fish 

ಹುಶಾರ್‌ (ವಿ) — ಜಾಣ clever 

ಆಳ್ಮಿ (ವಿ) — ಸೋಮಾರಿಯಾದ lazy 

ಭಿವ್ಯರೆಂ (ವಿ) - ಹೇಡಿ coward 

ಬುದ್ವಂತ್‌ (ವಿ) - ಬುದ್ಧಿವಂತ intelligent 

ಬರಿ (ವಿ) — ಒಳ್ಳೆಯ 8006 

ಪಿಶೆಂ (ವಿ) ಎ... ಹುಚ್ಚಿನ mad 

ಸುರಾತಿ (ವಿ) -.. ಜಿಪುಣ stingy 

ಧಯ್ರಾಧಿಕ್‌ (ವಿ) - ನಿರ್ಭೀತ ೦೦೩8೦೦೬೩ 

ಶಾಣೊ (ವಿ) -— ತಿಳುವಳಿಕೆಯುಳ್ಳ ws 

ಹಂಕಾರಿ (ವಿ) — ಗರ್ವದ proud 

ವಿಧೇಯ್‌ (ವಿ) - ವಿಧೇಯ obedient 

ಪೊಕ್ರಿ (ವಿ) ಎ. ತುಂಟ naughty 

ಆಬ್ಲೆಶಿ (ವಿ) ಎ... ಅತ್ಕಾಸೆಯ 8[666)/ 

ಬೆಕೂಫ್‌ (ವಿ) - ಹೆಡ್ಡ 100118 

ವಿಶ್ವಾಸಿ (ವಿ) — ನಂಬಿಕೆಯ 8೬1101 

ಖುಶಾಲ್ಪರಿತ್‌ (ವಿ) -  ವಿನೋದಿಯಾದ ly 

ಗೊದ್ದೊ (ವಿ) - ತೊದಲು ಮಾತಾಡುವ 181 7೦! clear 

ರಾಗಿಶ್ಟ್‌ (ವಿ) - ಕೋಪಿಷ್ಠ 861೧8 angry 

ಖೊಟೊ (ವಿ) - ಧದುಷ್ಟ wicked 

ಭಿರಾಂಕುಳ್‌ (ವಿ) - ಭಯಾನಕ ಷಟ 

ಶಿಂತ್ರ್ಯಾಳೊ ' (ವಿ) -  ಕುಯುಕ್ತಿಗ ೦೧೧1೧8 

ಪಾತೈಣೆಚೊ (ವಿ) - ನಂಬುಗೆಯ ul 


94 


ಡಿ ಗೋಡ್‌-ಗೋಡ್‌ ವೋರ್ಡ್‌ ಡಿ ಸಿಹಿ-ಸಿಹಿ ಪಾಯಸ 
ಡಿ ಕೊಡು-ಕೊಡು ಕಾರಾತೆಂ ಡಿ ಕಹಿ-ಕಹಿ ಹಾಗಲಕಾಯಿ 
ಡಿ ತೀಕ್‌-ತೀಕ್‌ ಮಿರ್ಸಾಂಗ್‌ ಡಿ ಖಾರ-ಖಾರ ಮೆಣಸು 
ಡಿ ಖಾರ್‌-ಖಾರ್‌ ಸಾರ್‌ ಡಿ ಉಪ್ಪು-ಉಪ್ಪಾದ ಸಾರು : 
ಡಿ ಆಂಬೊಟ್‌-ಆಂಬೊಟ್‌ ಚೀಂಚ್‌ ಡಿ ಹುಳಿ-ಹುಳಿ ಹುಣಸೆ 
5% 3k 5% 

ಶಬ್ದ ಭಂಡಾರ : 

ಗೋಡ್‌ (ವಿ) — ಸಿಹಿಯಾದ sweet 

ಕೊಡು (ವಿ) — ಕಹಿಯಾದ 011೦೯ 

ತೀಕ್‌ (ವಿ) — ಖಾರವಾದ 808 

ಖಾರ್‌ (ವಿ) : - ಉಪ್ಪಾದ aly 

ಆಂಬೊಟ್‌ (ವಿ) - ಹುಳಿಯಾದ sour 


95 


ವಿಕಲಾಂಗ್‌ - ಅಂಗವಿಕಲರು 


ಡಿ ಕುರ್ಹ್ಯಾಕ್‌/ಆಂಧ್ಭ್ಯಾಕ್‌ ದಿಸಾ ಡಿ ಮೊನೊ ಉಲಯ್ನಾ 


ಕುರುಡನಿಗೆ ಕಾಣುವುದಿಲ್ಲ ಮೂಕ ಮಾತಾಡುವುದಿಲ್ಲ 
ಡಿ ಬೆರ್ಯಾಕ್‌/ಕೆಪ್ಪ್ಯಾಕ್‌ ಆಯ್ಕನಾ ಡಿ ಪಾಂಗ್ಳೊ ಚಲೊಂಕ್‌ ಸಕನಾ 
ಕಿವುಡನಿಗೆ ಕೇಳುವುದಿಲ್ಲ ಕುಂಟ ನಡೆಯಲಾರ 
ತತ 3% 5% 
ಶಬ್ದ ಭಂಡಾರ : 
ಕುರ್ಡೊ/ಆಂಧ್ಳೊ (ವಿ) - ಕುರುಡ, ಅಂಧ 01/76 
ಮೊನೊ (ವಿ) -. ಮೂಕ 60710 
ಭೆರೊ/ಕೆಪ್ಪೊ (ವಿ) - ಕಿವುಡ 60೩8 
ಪಾಂಗ್ಳೊ (ವಿ) ಎ. ಕುಂಟ lame 


ಡಿ ಕಾಳೊ-ಕಾಳೊ ಕಾವೊ 
ಕಪ್ಪು-ಕಪ್ಪಾದ ಕಾಗೆ 


ಡಿ ನಿಳೆಂ-ನಿಳೆಂ ಮಳಬ್‌ 
ನೀಲಿ-ನೀಲಿಯಾದ ಆಕಾಶ 

ಡಿ ತಾಂಬ್ಲೆಂ-ತಾಂಬ್ಲೆಂ ರಗತ್‌ 
ಕೆಂಪು-ಕೆಂಪಾದ ರಕ್ತ 

ಡಿ ಕೇಸರಿ-ಕೇಸರಿ ಲುಂಗಿ 
ಕೇಸರಿ-ಕೇಸರಿಯಾದ ಲುಂಗಿ 


ಡಿ ಜಾಂಬೈಂ-ಜಾಂಬೈಂ ಕಾಪಡ್‌ 
ನೇರಳೆ-ನೇರಳೆ ಸೀರೆ 


ಡಿ ಗೊಬ್ರಾಳೆಂ ಸುಕ್ಕೆಂ 
ಬೂದಿ ಬಣ್ಣದ ಹಕ್ಕಿ 


ತತ 
ಶಬ್ದ ಭಂಡಾರ : 
ಕಾಳೊ (ವಿ) - ಕಪ್ಪಾದ bck 
ಧನೆಂ (ವ) - ಬಿಳಿ white 
ನಿಕ: (ವಿ - ನೀಲಿ 0100 


ಪಾಚ್ಚೆಂ (ವಿ) - ಹಸಿರು green 
ತಾಂಬ್ಲೆಂ (ವಿ) - ಕೆಂಪು 766 

ಹಳ್ಳುವೊ (ವಿ)- ಹಳದಿ yellow 
ಕೇಸರಿ (ವಿ - ಕೇಸರಿ saffron 


ಡಿ ಧವೆಂ-ಧವೆಂ ದೂದ್‌ 
ಬಿಳಿ-ಬಿಳಿಯಾದ ಹಾಲು 
ಡಿ ಪಾಚ್ಚೆಂ-ಪಾಚ್ಚೆಂ ತಣ್‌ 
ಹಸಿರು-ಹಸಿರಾದ ಹುಲ್ಲು 
ಡಿ ಹಳ್ಳುವೊ-ಹಳ್ಳುವೊ ಫುಗ್ಗೊ 
ಹಳದಿ-ಹಳದಿ ಬೆಲೂನು (ಪುಗ್ಗ) 


ಡಿ ಗುಲೊಬಿ-ಗುಲೊಬಿ ಸಾಡಿ 
ಗುಲಾಬಿ-ಗುಲಾಬಿ ಸೀರೆ 


ಡಿ ಲಿಂಬ್ಯಾ ರಂಗಾಚೆಂ ಆಂಗ್ಲೆಂ 
ಕಿತ್ತಳೆ ಬಣ್ಣದ ಅಂಗಿ 


ಡಿ ಮಾತೈರಂಗಾಚಿ ವೋಲ್‌ 
ಕಂದು ಬಣ್ಣದ ಹೊದಿಕೆ 


*% 


ಜಾಂಬೈ೦ (ವಿ) - ನೇರಳೆ puಃple 
ಗೊಬ್ರಾಳೆಂ (ವಿ)- ಬೂದಿಬಣ್ಣದ ray 
ಲಿಂಬ್ಯಾರಂಗಾಚೆಂ (ವಿ) -ಕಿತ್ತಳೆಬಣ್ಣದ 


orange 


ಮಾತ್ಮೆರಂಗಾಚೆಂ (ವಿ) - ಕಂದುಬಣ್ಣದ 


brown 


ಗುಲೊಬಿ (ವಿ) - ಗುಲಾಬಿ pk 


ಡಿ ಕೇಸ್‌ ಉಗಯ್‌ 
ಕೂದಲು ಬಾಚು 


ಡಿ ಜೀಬ್‌ ದಾಕಯ್‌ 
ನಾಲಗೆ ತೋರಿಸು 


ಡಿ ಹಾತ್‌ ಧರ್‌ 
ಕೈ ಹಿಡಿ 


ಡಿ ಬೊಟಾಂ ಮೇಜ್‌ 
ಬೆರಳುಗಳನ್ನು ಎಣಿಸು 


ಡ ಕಾನ್‌ ದೀ (ಆಯ್ಕ್‌) 
ಕಿವಿಕೊಡು (ಕೇಳು) 


ಡಿ ತಕ್ಲಿ ಬಾಗಯ್‌ 
ತಲೆ ಬಗ್ಗಿಸು 
ಡಿ ದಾಂತ್‌ ಘಾಸ್‌ 


ಹಲ್ಲು ಉಜ್ಜು 


ಡಿ ಖಾಡ್‌ ತಾಸ್‌ 
ಗಡ್ಡ ಬೋಳಿಸು 


ಡಿ ಖಾಂದ್‌ ದೀ 
ಹೆಗಲು ಕೊಡು 


ಡಿ ರಗತ್‌ ಬಾಂಧ್‌ 
ರಕ್ತ ಕಟ್ಟು 


ಕುಡಿಚಿ ಭಾಗ್‌-1 


98 


ರೀರದ ಭಾಗಗಳು-1 | 


ತೋಂಡ್‌ ಧೂ % 
ಮುಖ ತೊಳೆ 


ಪೊಟ್‌ ಭರ್‌ 
ಹೊಟ್ಟೆ ತುಂಬಿಸು 


ಮೆಂದು ವಾಪರ್‌ 
ಮೆದುಳು ಉಪಯೋಗಿಸು 


ನಾಕ್ಕ್ಯೊ ಕಾತರ್‌/ಕಾಡ್‌ 
ಉಗುರು ತೆಗೆ 


ಪೆಂಕಡ್‌ ಹಾಲಯ್‌ 
ಸೊಂಟ ಅಲುಗಾಡಿಸು 


ಒಂಟ್‌ ಪೂಸ್‌ 
ತುಟಿಗಳನ್ನು ಒರಸು 


ಮಿಶ್ಕೊ ದವರ್‌ 
ಮೂಸೆ ಇಡು 


ಪಾಂಯ್‌ ಧೂ 
ಕಾಲು ತೊಳೆ 


ಉಸ್ವಾಸ್‌ ಘೆ 
ಶ್ವಾಸ ತೆಗೆದುಕೊಳ್ಳು 


"ಪಾಟ್‌ ಘಾಸ್‌ 


ಬೆನ್ನು ಉಜ್ಜು 


ಡಿ ತಳ್ಹಾತ್‌ ದಾಕಯ್‌ 
ಅಂಗೈ ತೋರಿಸು 


ಡಿ ನಾಕ್‌ ಧಾಂಪ್‌ 
ಮೂಗು ಮುಚ್ಚು 


ಡಿ ಬೊಂಬ್ಲಿ ಧೂ 
ಹೊಕ್ಕುಳು ತೊಳೆ 


ಡಿ ಕಾಳಿಜ್‌ ನಿತಳ್‌ ದವರ್‌ 


ಹೃದಯವನ್ನು ನಿರ್ಮಲವಾಗಿಡು 


xk 


ಶಬ್ದ ಭಂಡಾರ : 
ಕೇಸ್‌ (ಪು) 
ತೋಂಡ್‌ (ನ) 
ಜೀಬ್‌ (ಸ್ತ್ರೀ) 
ಪೋಟ್‌ (ನ) 
ಹಾತ್‌ (ಪು) 
ಮೆಂದು (ಪು) 
ಬೊಟಾಂ (ನ) 
ನಾಕ್ಕ್ಯೊ (ಸ್ತ್ರೀ) 
ಉಸ್ವಾಸ್‌ (ಪು) 
ಖಾಂದ್‌ (ಪು) 


ಗೊಮ್ಬಿ (ಸ್ತ್ರೀ) 


ಡಿ ಧೊಂಪೊರ್‌ ತೇಂಕ್‌ 
ಮೊಣಕಾಲೂರು 


[1] ದೊಳೆ ಸಾಂಬಾಳ್‌ 
ಕಣ್ಣುಗಳನ್ನು ಜೋಪಾನವಾಗಿಡು 
ಡಿ ನಾಡ್‌ ಆಪಡ್‌ 
ನಾಡಿ ಮುಟ್ಟು 


ಡಿ ಹರ್ದೆಂ ಧಾಂಪ್‌ 
ಎದೆಯನ್ನು ಮುಚ್ಚು 


ಡಿ ಗೊಮ್ಬಿ ನೀಟ್‌ ಧರ್‌ 
ಕುತ್ತಿಗೆ ನೆಟ್ಟಗೆ ಹಿಡಿ 


5% ತತ 
ಕೂದಲು 0೩1 
ಮುಖ 18೩06 


ನಾಲಗೆ 10೧80೮ ಬ.ವ. ಜಿಬೋ 
ಹೊಟ್ಟೆ stomach ಬ.ವ. ಪೊಟಾಂ 
ಕೈ hand 

ಮೆದುಳು brain 
ಬೆರಳುಗಳು gers 
ಉಗುರುಗಳು 72೩15 
ಶ್ವಾಸ breath 
ಹೆಗಲು shoulder 
ಕುತ್ತಿಗೆ neck 


ಏ.ವ. ಬೋಟ್‌ 
ಏ.ವ. ನಾಕ್ಕಿ 


99 


ಕುಡಿಚೆ ಭಾಗ್‌-2 ಶರೀರದ ಭಾಗಗಳು-2 


ಟು ಕಾನ್‌ (ಪು) - ಕಿವಿ — ear 

ಡಿ. ಪೊಂಕಡ್‌ (ನ) - ಸೊಂಟ — waist 

ಡಿ ತ್ತಿ (ಸ್ತ್ರೀ) - ತಲೆ - head : ಬ.ವ. ತಕ್ಕ 
ಡ ಒಂಟ್‌ (ಪು) - ತುಟಿಗಳು - lps ಬವ. ಒಂಟ್‌ 
ಡಿ ದಾಂತ್‌ (ಪು) - ಹಲ್ಲು - tooth ಬ.ವ. ದಾಂತ್‌ 
ಡಿ ಮಿಶ್ಕೊ (ಸ್ರೀ) - ಮೂಸೆ — moustache ಏ.ವ. ಮಿಶಿ 
ಡಿ ಖಾಡ್‌ (ನ) - ಗಡ್ಡ — beard 

ಡೆ ಪಾಂಯ್‌/ಪಾಯ್‌ (ಪು) - ಕಾಲು - 198 ಬ.ವ. ಪಾಂಯ್‌/ಪಾಯ್‌ 
ಡಿ ರಗತ್‌ (ನ) -— ರಕ್ತ - blood ಬ.ವ. ರಗ್ತಾಂ 
ಡಿ ಪಾಟ್‌ (ಸ್ತ್ರೀ) - ಬೆನ್ನು - back 

ಡಿ ಕಪಲ್‌ (ನ) - ಹಣೆ — forehead 

ಡಿ ಧೊಂಪೊರ್‌ (ಪು) - ಮೊಣಕಾಲು, ಮಂಡಿ - knee 

ಡಿ ತಳ್ಳಾತ್‌ (ಪು. - ಅಂಗೈ - palm 

ಡಿ ದೊಳೆ (ಪು) - ಕಣ್ಣುಗಳು - ೮ ಏ.ವ. ದೊಳೊ 
ಡಿ ನಾಕ್‌ (ನ) - ಮೂಗು - Ise ಬವ. ನಾಕಾಂ 

ಡಿ ನಾಡ್‌ (ಸ್ತ್ರೀ) - ನಾಡಿ — pulse 

ಡಿ ಬೊಂಬ್ಲಿ (ಸ್ಟ್ರೀ) - ಹೊಕ್ಕುಳು - vl 

ಔಡ ಹಕ್ಲೆಂ(ನು - ಎದೆ - €est ಬ.ವ. ಹರ್ದಿಂ 
ಡಿ ಕಾಳಿಜ್‌ (ನ) - ಹೃದಯ - ಗೆ ಬವ. ಕಾಳ್ಜಾಂ 
ಡಿ ಕಾನ್‌ (ಪು) -— ಕಿವಿ - ಇ" ಬವ. ಕಾನ್‌ 

ಟಿ ಹೆಂಕಡ್‌ (ನ) - ಸೊಂಟ — waist 

ಡಿ ಮೂಟ್‌ (ಸ್ತ್ರೀ) - ಮುಷ್ಟಿ - fit ಬವ. ಮುಟಿ 

ಡಿ ಜೀಬ್‌ ಸ್ತ್ರೀ) - ನಾಲಗೆ - tongue ಬ.ವ. ಜಿಬೋ 
ಡಿ ಗಾಲ್‌ (ಪು - ಕೆನ್ನೆ -. cheek ಬ.ವ. ಗಾಲ್‌ 
ಡಿ ಖಾಡ್ಕಿ (ಸ್ತ್ರೀ, - ಗದ್ದ — chin 

ಡಿ ಬಾವೊ (ಪು) - ತೋಳು - am ಬ.ವ. ಬಾವೈ 

ಡಿ ಪೊಪಿಸ್‌ (ಪು) - ಶ್ವಾಸಕೋಶ - ung 


100 


| 
4 


ಸಾಮಾನ್ಯ್‌ ಪಿಡಾ - ಸಾಮಾನ್ಯ ರೋಗಗಳು 


0 000000000 DoD 0000p 


ಶೆಳ್‌ (ಸ್ತ್ರೀ) 
ತಾಪ್‌ (ಪು) 
ಖೊಂಕ್ಲಿ (ಸ್ತ್ರೀ) 
ಪೊಟ್ಕಾಣಿ (ಸ್ತ್ರೀ) 
ವೋಂಕ್‌ (ಸ್ತ್ರೀ) 
ಉಸ್ಮೊಡ್‌ (ಸ್ತ್ರೀ) 
ಪೊಡ್‌ (ಪು) 
ಖೊರೊಜ್‌ (ಸ್ತ್ರೀ) 
ಕಾಳ್ಕಾಯ್‌ (ಸ್ತ್ರೀ) 
ಮಲೇರಿಯಾ (ಪು) 
ಖೆವಾದ್‌ (ಸ್ತ್ರೀ) 
ದಂತ್‌ (ಪು) 


ನೆಗಡಿ 


ಜ್ವರ 


ಹೊಟ್ಟೆನೋವು- 


ವಾಂತಿ 


ಮಲೇರಿಯಾ - 


ಕ್ಷಯರೋಗ - 


ಹುಳು 


ತಕ್ಲಿ ಫೊಡಾಫೊಡ್‌ (ಸ್ತ್ರೀ) - ತಲೆನೋವು- 


ಕ್ಯಾನ್ಸರ್‌ (ನ) 
ಅಜೀರ್ಸ್‌ (ನ) 
ಸೂಜ್‌ (ಸ್ತ್ರೀ) 
ಘಾಯ್‌ (ಸ್ತ್ರೀ) 


ಕ್ಯಾನ್ಸರ್‌ 
ಅಜೀರ್ಣ 
ಊತ 


ಗಾಯ 


101 


cold 
fever 
cough 
stomach-ache 
vomiting 
asthma 

boil 

itch 

jaundice 
malaria 
tuberculosis 
worm 
headache 
cancer 
indigestion 
swelling 


wound 


ಮುಸ್ತಾಯ್ಕಿ ಆನಿ ಆಭರಣಾಂ 


ಉಡುಪು ಮತ್ತು ಆಭರಣಗಳು 


ಡಿ ದೊಳ್ಯಾಂಕ್‌ ವೊಕ್ಣ್‌ 
ಕಣ್ಣುಗಳಿಗೆ ಕನ್ನಡಕ 

0 ಹಾತಾಕ್‌ ಕಾಂಕಣ್‌ 
ಕೈಗೆ ಬಳೆ 

ಡಿ ಬೊಟಾಕ್‌ ಮುದಿ 
ಬೆರಳಿಗೆ ಉಂಗುರ 


ಡಿ ಮಾತ್ಯಾಕ್‌ ತೊಪಿ 
ತಲೆಗೆ ಟೋಪಿ 


ಡಿ ನಾಕಾಕ್‌ ನೊತಿಂ 
ಮೂಗಿಗೆ ಮೂಗುತಿ 
ಡಿ ಗಳ್ಳಾಕ್‌ ನೆಕ್ಲೆಸ್‌ 
ಕೊರಳಿಗೆ ನೆಕ್ಲೆಸ್‌ 
ಡಿ ಭುರ್ಲಾಕ್‌ ಇಜಾರ್‌ 
ಮಗುವಿಗೆ ಚಲ್ಲಣ 
ಡಿ ದಾದ್ಲ್ಯಾಕ್‌ ಪುಡೈೆಂ 
ಗಂಡಸಿಗೆ ಧೋತರ 
ಡಿ ಸ್ತ್ರೀಯೆಕ್‌ ಕಾಪಡ್‌ 
ಮಹಿಳೆಗೆ ಸೀರೆ 


1 ಹಾಂಯಾಂಕ್‌ ಪಾಂಯ್ದಣಾಂ 


ಕಾಲುಗಳಿಗೆ ಗೆಜ್ಜೆಗಳು 


102 


ಡಿ 


ಡಿ 


ಕೆಸಾಂಕ್‌ ದಾಂತೊಣಿ 
ಕೂದಲಿಗೆ ಬಾಚಣಿಗೆ 
ಗಳ್ಯಾಂತ್‌ ಸರ್ಪಳಿ 
ಕೊರಳಲ್ಲಿ ಸರ 
ತಕ್ಷೆರ್‌ ಮುಕುಟ್‌ 
ತಲೆಯ ಮೇಲೆ ಕಿರೀಟ 


ಖಾಂದಾರ್‌ ತುವಾಲೊ 
ಹೆಗಲಲ್ಲಿ ಟವಲು 
ಹೆಂಕ್ಟಾರ್‌ ಘಾಗ್ರೊ 
ಸೊಂಟದ ಮೇಲೆ ಲಂಗ 
ಹರ್ಹ್ಯಾರ್‌ ಖೊಮಿಸ್‌ 
ಎದೆಯ ಮೇಲೆ ಷರಟು 
ಪಾಂಯಾಂಕ್‌ ವ್ಹಾಣೊ 
ಕಾಲುಗಳಿಗೆ ಚಪ್ಪಲಿಗಳು 
ಖೊಮ್ಸಾಕ್‌ ಬೋಲ್ಸ್‌ 
ಷರಟಿಗೆ ಜೇಬು 
ಮಾತ್ಯಾರ್‌ ಮುಂಡಾಸ್‌ 
ತಲೆಯ ಮೇಲೆ ರುಮಾಲು 


ಹಾತಾಂತ್‌ ಲೇಸ್‌ 
ಕೈಯಲ್ಲಿ ಕರವಸ್ತ್ರ 


ಶಬ್ದ ಭಂಡಾರ : 


ಕಾಂಕಣ್‌ (ನ) - ಬಳೆ bangle ಬ.ವ. ಕಾಂಕ್ಲಾಂ 
ಸರ್ರಳಿ (ಸ್ತ್ರೀ) — ಸರ chain ಬ.ವ. ಸರ್ಪೊಳ್ಕೊ 
ಮುದಿ (ಸ್ತ್ರೀ) — ಉಂಗುರ ing ಬ.ವ. ಮುದಿಯೊ 
ಮುಕುಟ್‌ (ಪು) - ಕಿರೀಟ crown 

ತೊಪಿ (ಸ್ತೀ) - ಟೋಪಿ 0೩/0 ಬ.ವ. ತೊಪಿಯೊ 
ತುವಾಲೊ (ಪು) - ಟವಲು tಂw ಬ.ವ. ತುವಾಲೆ 
ನೊತಿಂ (ನ) -. ಮೂಗುತಿ 7050-ಗ೧8 ಬ.ವ. ನೊತಿಯಾಂ 
ಘಾಗ್ರೊ (ಪು) - ಲಂಗ kit ಬ.ವ. ಫಘಾಗ್ರೆ 
ನೆಕ್ಸೆಸ್‌ (ಪು) — ನೆಕ್ಸೆಸ್‌ ೧೮೦೬1೩೦೦ 

ಖೊಮಿಸ್‌ (ನ) - ಷರಟು ht 

ಪುಡ್ಡೆಂ (ನ) — ಧೋತರ, ಪಂಚೆ 64801 ಬ.ವ. ಪುಡ್ವಿಂ 
ಬೋಲ್‌ (ಪು) - ಕಿಸೆ ಜೇಬು pಂckt 

ಕಾಪಡ್‌ (ನ) — ಸೀರೆ saree ಬ.ವ. ಕಾಪ್ಲಾಂ 


ಮುಂಡಾಸ್‌ (ಪು) - ರುಮಾಲು urban 
ಪಾಂಯ್ದಣಾಂ (ನ)- ಗೆಜ್ಜೆಗಳು ೩೧ omament 
for the ankle ಏ.ವ. ಪಾಂಯ್ದಣ್‌ 

ಲೇಸ್‌ (ಪು) — ಕರವಸ್ತ್ರ handkerchief 

ವೊಕ್ತ್‌ (ನ) ಕನ್ನಡಕ spectacles 

ದಾಂತೊಣಿ (ಸ್ತ್ರೀ) - ಬಾಚಣಿಗೆ 00810 

ಇಜಾರ್‌ (ನ) ಚಲ್ಲಣ trousers 

ವ್ಹಾಣೊ (ಸ್ತ್ರೀ) - ಚಪ್ಪಲಿ sandals 


103 


ಡಿ 


ಡಿ 


QO 


ವೃತ್ತಿ-ನಿರತ್‌ — ಕಸಬುದಾರರು 


ಮಡ್ವಳ್‌' ಉಂಬಳ್ತಾ 
ಅಗಸ ಒಗೆಯುತ್ತಾನೆ 


ಗಾವ್ಪಿ ಗಾಯ್ತಾ 
ಹಾಡುಗಾರ ಹಾಡುತ್ತಾನೆ 


ವಿಣ್ಬಿ ವಿಣ್ತಾ 
ನೇಕಾರ ನೇಯುತ್ತಾನೆ 


ಕುಂಬಾರ್‌ ವಾವುರ್ತಾ 
ಕುಂಬಾರನು ದುಡಿಯುತ್ತಾನೆ 


ಕೆಲ್ಸಿ ಕಾತರ್ತಾ 
ಕ್ಷೌರಿಕ ಕತ್ತರಿಸುತ್ತಾನೆ 


ವಯ್ಡ್‌ ಆಪಡ್ತಾ 
ವೈದ್ಯ ಸ್ಪರ್ಶಿಸುತ್ತಾನೆ 


ಸುತಾರಿ ಚಿರ್ತಾ 


ಅಡಿಗೆಯವನು ಅಡಿಗೆ ಮಾಡುತ್ತಾನೆ ಬಡಗಿ ಸೀಳುತ್ತಾನೆ 


ಡಿ ಶೆತ್ಕಾರ್‌ ಕೊಸ್ತಾ OQ 
ರೈತ ಉಳುತ್ತಾನೆ 
ಶಿಪಾಯ್‌ ರುುಜ್ಞಾ ಡಿ 
ಸೈನಿಕ ಹೋರಾಡುತ್ತಾನೆ 
ಶಿಂವ್ಕಾರ್‌ ಶಿಂವ್ತಾ 0 
ದರ್ಜಿ ಹೊಲಿಯುತ್ತಾನೆ 
ಯಾಜಕ್‌ ಮಾಗ್ತಾ ಡಿ 
ಪುರೋಹಿತ ಪ್ರಾರ್ಥಿಸುತ್ತಾನೆ 
ಲೇಖಕ್‌/ಕವಿ ಲಿಖ್ವಾ ಡಿ 
ಲೇಖಕ/ಕವಿ ಬರೆಯುತ್ತಾನೆ 
ಖಾರ್ವಿ ಪಾಗ್ತಾ ಡಿ 
ಬೆಸ್ತ ಮೊನು ಹಿಡಿಯುತ್ತಾನೆ 
ರಾಂದ್ದಿ ರಾಂದ್ತಾ ಡಿ 
ವಕೀಲ್‌ ಉಲಯ್ತಾ ಡಿ 
ವಕೀಲನು ಮಾತಾಡುತ್ತಾನೆ 
ಕುಲ್ಕಾರ್‌ ಖೊಂಡ್ತಾ ಡಿ 


ಕೂಲಿಯಾಳು ಅಗೆಯುತ್ತಾನೆ 


ಸೊನಾರ್‌ ಕಾನ್‌ ತೊಪ್ತಾ 
ಅಕ್ಕಸಾಲಿಗ ಕಿವಿ ಚುಚ್ಚುತ್ತಾನೆ 


ಗುಲಾಮ್‌ ರಭಾಡ್ತಾ 
ಆಳು ಗುಡಿಸುತ್ತಾನೆ 


ಭುಂಯ್ಕಾರ್‌ ಬೆಶ್ಚಾಯ್ತಾ ಡಿ ಬೊಂಟೆಗಾರ್‌ ಶಿಕಾರಿ ಕರ್ತಾ 


ಜಮೀನ್ಹಾರನು ಗದರಿಸುತ್ತಾನೆ 


104 


ಬೇಟೆಗಾರ ಬೇಟೆಯಾಡುತ್ತಾನೆ 


2 ಶಿಕ್ಷಕ್‌ ಶಿಕಯ್ತಾ 
ಶಿಕ್ಷಕನು ಕಲಿಸುತ್ತಾನೆ 


ಡಿ ಸಯ್ತಾನ್‌ ತಾಳ್ತಾ 


ಸೈತಾನನು ಪಾಪಕ್ಕೆ ಪ್ರೇರಿಸುತ್ತಾನೆ 


ಶಬ್ದ ಭಂಡಾರ : 


ಶೆತ್ಕಾರ್‌ (ಪು) 
ಮಡ್ಡಳ್‌ (ಪು) 
ಶಿಪಾಯ್‌ (ಪು) 
ಗಾವ್ಪಿ (ಪು 

ಶಿಂವ್ಕಾರ್‌ (ಪು) 
ಎಸ್ಟೆ (ಪು 

ಯಾಜಕ್‌ (ಪು) 
ಕುಂಬಾರ್‌ (ಪು) 


ಲೇಖಕ್‌ (ಪು) ಕವಿ (ಪು)- 


ಕೆಲ್ಸಿ (ಪು 
ಖಾರ್ವಿ/ಪಾಗಿ (ಪು) 
ವಯ್ಡ್‌ (ಪು) 
ರಾಂದ್ದಿ (ಪು) 
ಸುತಾರಿ (ಪು) 
ವಕೀಲ್‌ (ಪು) 
ಸೊನಾರ್‌ (ಪು) 
ಶಿಕ್ಷಕ್‌ (ಪು) 
ನಾಚ್ಛಿ (ಪು) 
ಕುಲ್ಕಾರ್‌ (ಪು) 
ಗುಲಾಮ್‌ (ಪು) 
ಭುಂಯ್ಕಾರ್‌ (ಪು) 
ಬೊಂಟೆಗಾರ್‌ (ಪು) 


ಡಿ ನಾಚ್ಛಿ ನಾಚ್ತಾ 
ನರ್ತಕ ನರ್ತಿಸುತ್ತಾನೆ 


ಡಿ ಚೋರ್‌ ಚೊರ್ತಾ 
ಕಳ್ಳ ಕದಿಯುತ್ತಾನೆ 


ರೈತ farmer 

ಅಗಸ washerman 

ಸೈನಿಕ soldier 

ಗಾಯಕ, ಹಾಡುಗಾರ 8178೦೯ (male) 
ದರ್ಜಿ tailor 

ನೇಕಾರ waver 

ಪುರೋಹಿತ pt 

ಕುಂಬಾರ 01೦೯ 

ಲೇಖಕ, ಕವಿ author, poet 
ಕ್ಷೌರಿಕ barber 


ಬೆಸ್ತ fisherman 
ವೈದ್ಯ 600107 
ಅಡಿಗೆಯವ ೦0೦೦ 
ಬಡಗಿ. carpenter 
ವಕೀಲ lawyer 
ಅಕ್ಕಸಾಲಿಗ goldsmith 
ಶಿಕ್ಷಕ teacher 
ನರ್ತಕ 6೩70೦೫ 
ಕೂಲಿಯಾಳು labourer 
ಆಳು lave 
ಜಮೀನ್ದಾರ landlord 
ಬೇಟೆಗಾರ huntsman 


105 


ದಿಕೊ - ದಿಕ್ಕುಗಳು 


ಹೆವ್ಕಿನ್‌ ಬಾಂಯ್‌ 
ಈಚೆ ಬಾವಿ 

ಸಕಯ್ಲ್‌ ಭುಂಯ್‌ 
ಕೆಳಗೆ ಭೂಮಿ 

ಥಂಯ್‌ ಮೋಗ್‌ 
ಅಲ್ಲಿ ಪ್ರೀತಿ 

ಭಾಯ್‌ ಸುಣೆಂ 
ಹೊರಗೆ ನಾಯಿ 
ಉಜ್ವ್ವಾಕ್‌ ಈಶ್ಟ್‌ 
ಬಲಗಡೆಗೆ ಮಿತ್ರ 
ದಕ್ಷಿಣಾಕ್‌ ಕನ್ಯಾಕುಮಾರಿ 
ದಕ್ಷಿಣದಲ್ಲಿ ಕನ್ಮಾಕುಮಾರಿ 


ವಯ್ರ್‌ ಉದಕ್‌ 
ಮೇಲೆ ನೀರು 


ಉದೆಂತಿಕ್‌ ದೊಂಗೊರ್‌ 
ಪೂರ್ವದಲ್ಲಿ ಬೆಟ್ಟಗಳು 
ಪಾಟಿಂ ಪಾಟ್‌ 
ಹಿಂದಿನಲ್ಲಿ ಬೆನ್ನು 


ಹೆಣೆಂ ಬೆಟ್‌ 
ಈಚೆ ಬೆಟ್ಟ 


ವಂತ 


1 1010111 1 111 


06 


ತೆವ್ಶಿನ್‌ ನ್ಹಂಯ್‌ 
ಆಚೆ ನದಿ 


ವಯ್ಫ್‌ ಮಳಜ್‌ 
ಮೇಲೆ ಆಕಾಶ 


ಹಾಂಗಾ ರಾಗ್‌ 
ಇಲ್ಲಿ ಕೋಪ 


ಭಿತರ್‌ ಮಾಜರ್‌ 
ಒಳಗೆ ಬೆಕ್ಕು 
ದಾವ್ಯಾಕ್‌ ದುಸ್ಮಾನ್‌ 
ಎಡಗಡೆಗೆ ಶತ್ರು 
ಉತ್ತರಾಕ್‌ ಹಿಮಾಲಯ್‌ 
ಉತ್ತರದಲ್ಲಿ ಹಿಮಾಲಯ 
ಪಂದಾ ಫಾತೊರ್‌ 
ಅಡಿಯಲ್ಲಿ ಕಲ್ಲುಗಳು 
ಅಸ್ತಮ್ತೆಕ್‌ ದರ್‌ಯೊ 
ಪಶ್ಚಿಮದಲ್ಲಿ ಸಮುದ್ರ 
ಮುಕಾರ್‌ ಪೊಟ್‌ 
ಮುಂದುಗಡೆ ಹೊಟ್ಟೆ 


ತೆಣೆಂ ಬಯ್ಲ್‌ 
ಆಚೆ ಬಯಲು 


ಶಬ್ದ ಭಂಡಾರ : 


ಸಕಯ್ಲ್‌ /ಸಕಲ್‌ (ಕ್ರಿ.ವಿ.) 


ವಯ್ರ್‌ (ಕ್ರಿ.ವಿ.) 
ಥಂಯ್‌ (ಕ್ರಿ.ವಿ.) 
ಹಾಂಗಾ (ಕ್ರಿ.ವಿ.) 
ಭಾಯ್ರ್‌ (ಕ್ರಿ.ವಿ.) 
ಭಿತರ್‌ (ಕ್ರಿ.ವಿ.) 
ಉಜ್ಜ್ವಾಕ್‌ (ಕ್ರಿ.ವಿ.) 
ದಾಮ್ಕಾಕ್‌ (ಕ್ರಿ.ವಿ.) 
ದಕ್ಷಿಣ್‌ (ಸ್ತೀ) 
ಉತ್ತರ್‌ (ಸ್ತ್ರೀ) 
ಪಂದಾ (ಕ್ರಿ.ವಿ.) 
ಉದೆಂತ್‌ (ಸ್ತ್ರೀ) 
ಅಸ್ತಮ್‌ (ಸ್ತ್ರೀ) 
ಪಾಟಿಂ (ಕ್ರಿ.ವಿ.) 
ಮುಕಾರ್‌ (ಕ್ರಿ.ವಿ.) 
ಹೆಣೆ/ಹೆವ್ಕಿನ್‌ (ಕ್ರಿ.ವಿ.) 
ತೆಣೆ/ತೆವ್ಕಿನ್‌ (ಕ್ರಿ.ವಿ.) 


ಬಲಗಡೆ 
ಎಡಗಡೆ 
ದಕ್ಷಿಣ 
ಉತ್ತರ 
ಕೆಳಗೆ, ಅಡಿಯಲ್ಲಿ 
ಪೂರ್ವ 
ಪಶ್ಚಿಮ 
ಹಿಂದುಗಡೆ 
ಎದುರು 
ಈಚೆ 
ಆಚೆ 


107 


down 
above (up) 
there 

here 
outside 
inside 

right side 
left side 
south 

north 
below (down) 
east 

west 
backside 

in front of 
this side 


that side 


ಜಾ ಸಗ ತು 


ದೊನ್ಸಾರ್‌ (ಪು) ಮಧ್ಯಾಹ್ನ noon 

ಪೊರುಂ (ಕ್ರಿ.ಎ.) ಕಳೆದ ವರ್ಷ ೩ year before 

ಶೆಕ್ಷೊ (ಪು) ಶತಮಾನ century 

ಫಾಂತೆಂ (ನ) ಮುಂಜಾವು dawn 

ದೀಸ್‌ (ಪು) ದಿನ day 

ಪೊರ್ವಾಂ (ಕ್ರಿ.ವಿ.) ನಾಡಿದ್ದು day after tomorrow 
ಪೋರ್‌ (ಕ್ರಿ.ವಿ.) ಮೊನ್ನೆ day before yesterday 
ದಶಕ್‌ (ನ) ದಶಕ decade 

ಸಾಂಜ್‌ (ಸ್ತ್ರೀ) ಸಾಯಂಕಾಲ ೪೪೮೫1138 

ಪುನವ್‌ (ಸ್ತ್ರೀ) ಹುಣ್ಣಿಮೆ full moon 

ವೋರ್‌ (ನ) ಘಂಟೆ hour 

ಮಧ್ಯಾನ್‌ (ಸ್ತ್ರೀ) ನಡುರಾತ್ರಿ midnight 

ಮಿನುಟ್‌ (ನ) ನಿಮಿಷ minute 

ಖಣ್‌ (ನ) ಕ್ಷಣ moment 

ಮಯ್ನೊ (ಪು) ತಿಂಗಳು month 

ಆಮಾಸ್‌ (ಸ್ತ್ರೀ) ಅಮಾವಾಸೆ ೫೮೪೫ moon 

ಸಕಾಳ್‌ (ಪು) ಬೆಳಿಗ್ಗೆ morning 

ರಾತ್‌ (ಸ್ತ್ರೀ) ರಾತ್ರಿ night 

ಸೆಕುಂಡ್‌ (ನ) ಸೆಕುಂಡು second 


108 


ವೇಳ್‌ (ಪು) 
ಆಜ್‌ (ಕ್ರಿ.ವಿ.) 


ಫಾಲ್ಯಾಂ (ಕ್ರಿ.ವಿ.) 


` ಹಫ್ತೊ (ಪು 
ವರ್ಸ್‌ (ನ) 
ಕಾಲ್‌ (ಕ್ರಿ.ವಿ.) 


ಆಮೊರೆಚೊ ವೇಳ್‌ (ಪು) 


ವಾರದ ದಿನಗಳು 

ಆಯ್ತಾರ್‌ (ಪು) 
ಸೊಮಾರ್‌ (ಪು) 
ಮಂಗ್ಸಾರ್‌ (ಪು) 
ಬುಧ್ವಾರ್‌ (ಪು) 


ಬ್ರೆಸ್ತಾರ್‌ (ಪು) 
ಸುಕ್ರಾರ್‌ (ಪು) 
ಸನ್ವಾರ್‌ (ಪು) 


ಹೊತ್ತು, ಸಮಯ time 


ಇಂದು 
ನಾಳೆ 


ಭಾನುವಾರ 
ಸೋಮವಾರ 
ಮಂಗಳವಾರ 
ಬುಧವಾರ 
ಗುರುವಾರ 
ಶುಕ್ರವಾರ 
ಶನಿವಾರ 


109 


today 
tomorrow 
week 
year 
yesterday 
dusk 


Sunday 
Monday 
Tuesday 
Wednesday 
Thursday 
Friday 
Saturday 


ಆಡಳ್ತ್ವಾಕ್‌ ಸಂಬಂಧಿತ್‌ ಸಬ್ದ್‌ - | 


ಆಡಳಿತಕ್ಕೆ ಸಂಬಂಧಿಸಿದ ಪದಗಳು 


ಸಮಾಧಾನ್‌ (ನ) 
ನಿತಿದಾರ್‌ (ಪು) 
ಆಡಳ್ತೆಂ (ನ) 
ಶಿಸ್ತ್‌ (ಸ್ತ್ರೀ) 
ಭಾತೆಂ (ನ) 


ಫೊವ್ಜ್‌ (ಸ್ತ್ರೀ) ಸಯ್ನ್‌ (ನ) 


ಏಲಮ್‌ (ನ) 
ರುಜ್‌ (ನ) 
ಪರಿಶದ್‌ (ಸ್ತ್ರೀ) 
ರಾಕಣ್‌ (ಸ್ತ್ರೀ) 
ಖಾತೊ (ಪು) 
ಬಾವ್ಚೊ (ಪು) 
ಸರ್ಕಾರ್‌ (ಪು) 
ಯೆಣಾವಳ್‌ (ಸ್ತ್ರೀ) 
ವಿಮೊ (ಪು) 
ವಾಡ್‌ (ಸ್ತ್ರೀ) 
ಟಹಾಲ್‌ (ನ) 
ಮತ್‌ (ಪು) 
ಪಠ್ವಣ್ಣಿ (ಸ್ತ್ರೀ) 
ಪಾಡ್ತ್‌ (ಸ್ತ್ರೀ) 


ಕಾಯ್ದೊ (ಪು), ಕಾನೂನ್‌ (ನ) ಕಾಯಿದೆ, ಕಾನೂನು 


ಎ 


ಸುಂಕ್‌ (ನ), ತಿರ್ಚೊ (ಪು) 


ಶಾಂತಿ 
ನ್ಯಾಯಾಧೀಶ 
ಆಡಳಿತ 

ಶಿಸ್ತು 

ಭತ್ತೆ 

ಸೇನೆ, ಸೈನ್ಮ 
ಹರಾಜು 
ಯುದ್ಧ 
ಪರಿಷತ್ತು 
ರಕ್ಷಣೆ 
ಇಲಾಖೆ, ಖಾತೆ 
ಧ್ವಜ 
ಸರಕಾರ 
ಕಂದಾಯ 
ವಿಮೆ 

ಬಡ್ಡಿ 

ಅಂಚೆ 

ಮತ 
ಅನುಮತಿ 


ಅವ 
ಪಕ್ಸ 


ತೆರಿಗೆ, ಕರ 
110 


peace 
judge 
administration 
discipline 
allowance 
army 

auction 

battle, war 
council 

defence 
department 
flag 
government 
revenue 
insurance 
interest 
mail, post 
vote 
permission 
party 

law | 
tax 


ಭರ್‌ಲ್ಲೊ ಕೊಳ್ಳೊ ಹಾಲ್ಕಂದನಾ 
ತುಂಬಿದ ಕೊಡ ತುಳುಕುವುದಿಲ್ಲ 
ಡಿ ಖೊಬ್ರ್ಯಾಚೊ ಬಯ್ಲ್‌ ಚಲ್ತಾ ಬರೊ 
ಕೊಬ್ಬರಿ ಹೊರುವ ಎತ್ತು ಚೆನ್ನಾಗಿ ನಡೆಯುತ್ತಿದೆ 
3 ಘುರ್‌ ಲ್ಹಾನ್‌ ಜಾಲ್ಯಾರೀ ಮನ್‌ ವ್ಹಡ್‌ ಆಸೊಂಕ್‌ ಜಾಯ್‌ 
ಮನೆ ಸ ಸಣ್ಣದಾದರೂ ಹ ದೊಡ್ಡದಾಗಿರಬೇಕು 
ಡಿ ಘೊಂಕ್ಸೆಂ (ಭೊಂಕ್ಚೆಂ) ಸುಣೆಂ ಚಾಬನಾ 
ಬೊಗಳುವ ನಾಯಿ ಕಚ್ಚುವುದಿಲ್ಲ 
ಡಿ ಖೊರೆಂ ಆಪ್ಲೆ ಕುಶಿನ್‌೦ಚ್‌ ಮಾತಿ ವೊಡ್ತಾ 
ಹಾರೆ ತನ್ನ ಬದಿಗೆ ಮಣ್ಣನ್ನು ಎಳೆಯುತ್ತಿದೆ 
ಡಿ ಕುರ್ಡ್ಯಾಂಚ್ಯಾ ಗಾಂವಾಂತ್‌ ಎಕಾ ದೊಳ್ಳಾಚೊ ರಾಯ್‌ 
ಕುರುಡರ ಊರಿನಲ್ಲಿ ಒಂದು ಕಣ್ಣಿನವ ರಾಜ 
ಡಿ ಜಶೆಂ ವೊಂಪ್ತಾಯ್‌ ತಶೆಂ ಲುಂವ್ತಲೊಯ್‌ 
ಬಿತ್ತಿದಂತೆ ಕೊಯ್ಕುವೀ 
ಡಿ ಮೆಲ್ಲ್ಯಾ ಮೊಶಿಕ್‌ ಬಾರಾ ಕುಟ್ಟಿ೦ ದೂದ್‌ 
ಸತ್ತ ಎಮ್ಮೆಗೆ ಹನ್ನೆರಡು ಕುಡುತೆ ಹಾಲು 
ಡಿ ಸುಕ್ಕಾ ಗಾಂವಾಕ್‌ ಪಾವ್ಲ್‌ ಪಡ್‌ಲ್ಲೆಬರಿ 
ಒಣಗಿದ ಊರಿಗೆ ಮಳೆ ಬಿದ್ದ ಹಾಗೆ 
ಡಿ ಆಬಾನ್‌ ಮೊರನಾಯೆ ದಾಂಡೊ ರುರನಾಯೆ 
ಅಜ್ಜನು ಸಾಯಬಾರದು, ಕೋಲು ಮುರಿಯಬಾರದು 
ಡಿ ಸಂಯ್ಭಾಚೊ ಗೂಣ್‌ ಘಾಟ್‌ ಚಡ್ಲ್ಯಾರೀ ಸುಟನಾ 
ಹುಟ್ಟುಗುಣ ಬೆಟ್ಟಹತ್ತಿದರೂ ಬಿಡದು 
ಡಿ ಸುಣ್ಯಾಚಿ ಶಿಮ್ಟಿ ವಾಂಕ್ಣಿ 
| ನಾಯಿ ಬಾಲ ಡೊಂಕು 
ಈ ಮಿಟಾ ತಸಲಿ ರೂಚ್‌ ನಾ; ಆವಯ್‌ ತಸಲೊ ಬಾಂಧ್‌ ನಾ 
ಉಪ್ಪಿಗಿಂತ ರುಚಿಯಿಲ್ಲ; ತಾಯಿಗಿಂತ ಬಂಧುವಿಲ್ಲ 
ಡಿ ವೋಯ್‌ಚ್ಚ್‌ ಗಾದೊ ಚರ್ದಾರ್‌? 
ಬೇಲಿಯೇ ಹೊಲ ಮೇದರೆ? 
111 


| | ಸಾಂಗ್ಲ್ಯೊ — ಗಾದೆಗಳು | 


ಇಡ ಆವಯ್‌ ತೆಕಿದ್‌ ಧುವ್‌, ಸುಣ್ಯಾ ತೆಕಿದ್‌ ಶಿಮ್ಟಿ 
ತಾಯಿಯಂತೆ ಮಗಳು, ನಾಯಿಯಂತೆ ಬಾಲ 
ಡಿ ಖಾಜುರ್‌ ಪಿಕ್ತಾನಾ ಕಾವ್ಭ್ಯಾಚ್ಯಾ ತೊಂಡಾಕ್‌ ರುಂವಾ 
ಖರ್ಜೂರ ಹಣ್ಣಾಗುವಾಗ ಕಾಗೆಯ ಬಾಯಿಗೆ ಹುಣ್ಣು. 
ಡಿ ಪಕ ಖೊಲಿ ರುಡ್ತಾನಾ, ತರ್ಲಿ ಖೊಲಿ ಹಾಸ್ತಾಲಿ 
ಹಣ್ಣೆಲೆ ಉದುರುವಾಗ, ಹಸಿ ಎಲೆ ನಗುತಿತ್ತು ' 
ಡಿ ಬರೆಂ ಫುಲ್‌ ಸಾಂತೆಕ್‌ ವಚನಾ 
ಒಳ್ಳೆಯ ಹೂವು ಸಂತೆಗೆ ಹೋಗುವುದಿಲ್ಲ 
ಡಿ ಆವಯ್ಕ್‌ ಆಪ್ಲೆಂ ಭುರ್ಗೆಂ ಜಡ್‌ ನ್ಹಯ್‌ 
ತಾಯಿಗೆ ತನ್ನ ಮಗು ಭಾರ ಅಲ್ಲ 
ಡಿ ಕಾವ್ಭ್ಯಾಕ್‌ ತೀಕ್‌ ಲಾಗನಾ, ದುಕ್ರಾಕ್‌ ವೀಕ್‌ ಲಾಗನಾ 
ಕಾಗೆಗೆ ಖಾರ ತಾಗದು, ಹಂದಿಗೆ ವಿಷ ತಾಗದು 
ಡಿ ಊಟ್‌ ಮ್ಹಳ್ಯಾರ್‌ ಉಟ್ತಾ, ಬಸ್‌ ಮ್ಹಳ್ಯಾರ್‌ ಬಸ್ತಾ 
ಎದ್ದೇಳು ಎಂದರೆ ಏಳ್ತಾನೆ, ಕುಳಿತುಕೊ ಎಂದರೆ ಕುತ್ಕೊಳ್ತಾನೆ 
ಡಿ ತಳ್ಳಾತ್‌ ಪಳೆಂವ್ಕ್‌ ಆರ್ಸೊ ನಾಕಾ 
ಅಂಗೈ ನೋಡಲು ಕನ್ನಡಿ ಬೇಡ. 
ಡಿ ಆಂಬ್ಯಾರುಕಾಕ್‌ ಆಂಬಡೆ ರುಕಾಚಿ ಸಾಲ್‌ ಲಾಗ್ತವೆ? 
ಮಾವಿನ ಮರಕ್ಕೆ ಆಂಬಡೆ ಮರದ ತೊಗಟೆ ತಾಗುತ್ತದೊ? 
ಡಿ ಗತ್‌ನಾತ್‌ಲ್ಲ್ಯಾಕ್‌ ಮತ್‌ ನಾತ್‌ಲ್ಲೆಬರಿ 
ಗತಿ ಇಲ್ಲದವನಿಗೆ ಮತಿ ಇಲ್ಲದ ಹಾಗೆ 
ಡಿ ಗಾಂವಾಕ್‌ ನಾ ಉಪ್ಕಾರ್‌, ಮೊಡ್ಯಾಕ್‌ ನಾ ಸುಂರ್ಲಾರ್‌ 
ಊರಿಗೆ ಇಲ್ಲ ಉಪಕಾರ, ಹೆಣಕ್ಕೆ ಇಲ್ಲ ಶೃಂಗಾರ 
ಡಿ ಸ್ತ್ರೀ ಹಾಸ್ಲ್ಯಾರ್‌ ಕಳೊ, ತಾಪ್ಟ್ಯಾರ್‌ (ರಾಗ್‌ ಆಯ್ಲ್ಯಾರ್‌) ಸಳ್ಳಳೊ 
ಮಹಿಳೆ ನಕ್ಕರೆ ಮಲ್ಲಿಗೆ, ಕೋಪಗೊಂಡರೆ ಕೆಂಡ 
ಡಿ ಜಳ್ಹ್ಯಾ ಉಜ್ಯಾರ್‌ ತೇಲ್‌ ವೊತ್‌ಲ್ಲೆಬರಿ 
ಉರಿಯುವ ಬೆಂಕಿಯ ಮೇಲೆ ಎಣ್ಣೆ ಸುರಿದ ಹಾಗೆ 
ಡಿ ದುಡ್ಬಾಕ್‌ ಮೆಲ್ಲೆಂ ಮೊಡೆಂಯ್‌ ತೊಂಡ್‌ ಉಗ್ತೆಂ ಕರ್ತಾ 
ದುಡ್ಡಿಗಾಗಿ ಸತ್ತ ಹೆಣವೂ ಬಾಯಿ ಬಿಡುತ್ತದೆ 
ಡಿ ಉಜೊ ನಾಸ್ತಾನಾ ಧುಂವರ್‌ ಉಟನಾ 
ಬೆಂಕಿಯಿಲ್ಲದೆ ಹೊಗೆ ಏಳುವುದಿಲ್ಲ 
x4 ತತ *% 
112 


ಸುರ್‌ಯಾನ್‌ ದೆಖೊಂಕ್‌ ನಾ ಸೂರ್ಯನು ನೋಡಲಿಲ್ಲ 

ಚಂದ್ರಾಕ್‌ ಒಳಕ್‌ ನಾ ಚಂದ್ರನಿಗೆ ಪರಿಚಯವಿಲ್ಲ 
(ಕಾಳೊಕ್‌) (ಕತ್ತಲೆ) 

ಹಾಡ್‌ ನಾ, ಮಾಸ್‌ ನಾ, ಕಾತ್‌ ನಾ ಎಲುಬಿಲ್ಲ, ಮಾಂಸವಿಲ್ಲ, 

ತರೀ ತಾಕಾ ನಾಂವ್‌ ಆಸಾ ಚರ್ಮವಿಲ್ಲ ಆದರೂ ಅದಕ್ಕೆ 
(ಸಾವ್ಳಿ) ಹೆಸರಿದೆ (ನೆರಳು) 

ಹಾತ್‌ ನಾಂತ್‌, ಪಾಂಯ್‌ ನಾಂತ್‌ ಕೈಗಳಿಲ್ಲ, ಕಾಲುಗಳಿಲ್ಲ 

ಗಾಂವಾನ್‌ ಗಾಂವ್‌ ಭೊಂವ್ತಾ ಊರೂರು ತಿರುಗಾಡುತ್ತದೆ 

(ದುಡು) (ಹಣ) 


ಹಾಲ್ತಾ ಪುಣ್‌ ಪಡನಾ ಆಅಲುಗಾಡುತ್ತದೆ, ಆದರೂ ಬೀಳುವುದಿಲ್ಲ 
ದೊಡ್ತಾ ಪುಣ್‌ ಮೊಡನಾ ಮಡಚುತ್ತದೆ, ಆದರೂ ಮುರಿಯುವುದಿಲ್ಲ 


(ಬೊಟಾಂ) (ಬೆರಳುಗಳು) 
ವಾರೆಂ ಖಾವ್ನ್‌ ವಾಂಚ್ತಾ ಗಾಳಿ ಸೇವಿಸಿ ಬದುಕುತ್ತದೆ 
ಉದಕ್‌ ಪಿಯೆವ್ನ್‌ ಮೊರ್ತಾ ನೀರು ಕುಡಿದು ಸಾಯುತ್ತದೆ 
(ಉಜೊ) (ಬೆಂಕಿ) 
ಆಮ್ಚಿ ಹಸ್ತ್‌ ಮೆಟಾಂ ನಮ್ಮ ಆನೆ ಹೆಜ್ಜೆ ತೆಗೆಯದೆಯೆ 
ಕಾಡ್ನಾಸ್ತಾನಾಂಚ್‌ ಮುಕಾರ್‌ ವೆತಾ ಮುಂದೆ ಹೋಗುತ್ತದೆ 
(ದೋಣ್‌) (ದೋಣಿ) 
ರಾಡಾರ್‌ ಫಳ್‌, ಗಿಡದ ಮೇಲೆ ಹಣ್ಣು 
ಫಳಾರ್‌ ರಾಡ್‌ ಹಣ್ಣಿನ ಮೇಲೆ ಗಿಡ 
(ಅಣಸ್‌) (ಅನನಾಸು) 
ಹಾಂವ್‌ ನಾ ತರ್‌ ತುಮಿಯೂ ನಾಂತ್‌ ನಾನಿಲ್ಲದಿದ್ದರೆ ನೀವೂ 
ಹಾಂವ್‌ ನಾಸ್ತಲೊ ಗಾಂವ್‌ ನಾ ಇರುವುದಿಲ್ಲ 


(ವಾರೆಂ) " ನಾನಿಲ್ಲದ ಊರಿಲ್ಲ (ಗಾಳಿ) 


113 


ಆಬಾಚಿ ಭಾಕ್ರಿ ಮೊಡುಂಕ್‌ ಯೇನಾ 


ಅಜ್ಜನ ರೊಟ್ಟಿಯನ್ನು 


ಬಾಬಾಚೆ ಪಯ್ಕೆ ಮೆಜುಂಕ್‌ ಜಾಯ್ನಾ ಮುರಿಯಲಾಗದು 


(ಮಳಬ್‌ ಆನಿ ನೆಕೆತ್ರಾಂ) 


ಆಪಯ್ಹ್ಯಾರ್‌ ಯೇನಾ 
ಧಾಂವ್ನಾಯ್ಲ್ಯಾರ್‌ ವಚನಾ 
(ಪಾವ್ಸ್‌) 
ಬಸ್ಲ್ಯಾರ್‌ ಯಶಿ, 
ಉಡ್ಲ್ಯಾರ್‌ ಹನುಮಾನ್‌ 
ಬೋಜ್‌ ವಾಗಾಚಿ 
(ಮಾಣ್ಕೊ) 
ವಾಂಕ್ಣಿ ತಿಂಕ್ಲಿ ಬಾಂಯ್‌ 
ತಿಳುನ್‌ ಪಳೆಲ್ಯಾರ್‌ ಉದಕ್‌ ನಾ 
(ಕಾನ್‌) 
ಹಾಯ್‌ ಹಾಯ್‌, ಮಾತ್ಯಭಿತರ್‌ 


(ಆಲೆಂ) 
ಆಮ್ಲೆಲೇ ಮಾತಾರೆಚೆಂ ಆಂಗ್‌ 
ಸಗ್ಳೆಂ ಕಾಂಟೆ ಕಾಂಟೆ 

(ಪಣಸ್‌) 
ಆಮ್ಚಿ ರುರ್‌ ವಿಚಿತ್ರ್‌ 
ತಾಪ್ಲ್ಯಾರ್‌ ವ್ಹಾಳ್ಟಾ 
ನಿವ್ಹಾರ್‌ ಸುಕ್ತಾ 

(ಘಾಮ್‌) 


114 


ಅಪ್ಪನ ಹಣವನ್ನು 
ಎಣಿಸಲಾಗದು 
(ಆಕಾಶ ಮತ್ತು ನಕ್ಷತ್ರಗಳು) 
ಕರೆದರೆ ಬರುವುದಿಲ್ಲ. ' 
ಓಡಿಸಿದರೆ ಓಡುವುದಿಲ್ಲ 
(ಮಳೆ) 
ಕೂತರೆ ಖಷಿ 
ಜಿಗಿದರೆ ಹನುಮಂತ 
ಕೂಗು ಹುಲಿಯದು 
(ಕಪ್ಪೆ) 
ಅಂಕುಡೊಂಕು ಜಾವಿ 
ಇಣಿಕಿ ನೋಡಿದರೆ ನೀರಿಲ್ಲ 
(ಕಿವಿ) 
ಹಾಯ್‌ ಹಾಯ್‌, 
ಮಣ್ಣಿನೊಳಗೆ 
(ಶುಂಠಿ) 


ನಮ್ಮ ಮುದುಕಿಯ 

ಮೈ ಇಡಿ ಮುಳ್ಳು ಮುಳ್ಳು 
(ಹಲಸು) 

ನಮ್ಮ ಚಿಲುಮೆ ವಿಚಿತ್ರ 

ಮೈ ಇಡಿ ಮುಳ್ಳು ಮುಳ್ಳು 

ತಣಿದರೆ ಒಣಗುತ್ತಿದೆ 
(ಬೆವರು) 


ಫಾಗ್ರ್ಯಾ ಭಿತರ್‌ ಘಾಗ್ರೊ 
ಕಿತ್ಲೆ ಘಾಗ್ರೆ? 
(ಕ್ಯಾಬೆಜ್‌) 
ಶೆಂಭೊರ್‌ ಬಯ್ತಾಂಕ್‌ 
ಏಕ್‌ಚ್‌ ಶಿಮ್ಟಿ 
(ಘಡಾಯ್‌) 
ಉದ್ಕಾಂತ್‌ ಜಲ್ಮೊನ್‌ 
ಉದ್ಕಾಕೀ ಭಿಯೆತಾ 
(ಮೀಟ್‌) 


ಜಲ್ಮತಾನಾಂಚ್‌ ಆಮ್ಚೊ ಬಾಳ್‌ 


ತೊಪಿ ಘಾಲ್ನ್‌ ಆಯ್ಲಾ 
(ವಾಂಯ್ಲೆಂ) 


ಗುಡೊ ಚಡ್ತಾ, ಗುಡೊ ದೆಂವ್ತಾ, 
ಆಸ್ತಲೆ ಕಡ್ಡೊ ಹಾಲ್ಲಲೊ ಮಾತ್ರ್‌ ನಾ 


(ವಾಂಯ್ಲೆಂ) 


ಖಾಂವ್ಕ್‌ ನಾ, ಜಿರಂವ್ಕ್‌ ನಾ, 
ಹಾತಾಂತ್‌ಚ್‌ ಮುಗ್ದೊನ್‌ ವೆತಾ 


(ಸಾಬು) 
ಕುಡಾಂ ಪಾಟ್ಲ್ಯಾನ್‌ ಕುಡಾಂ, 


ಲಂಗದೊಳಗೆ ಲಂಗ, 
ಎಷ್ಟು ಲಂಗಗಳು? 
(ಎಲೆಕೋಸು) 
ನೂರು ಎತ್ತುಗಳಿಗೆ ಒಂದೇ 
ಬಾಲ 
(ಬಾಳೆಗೊನೆ) 
ನೀರಲ್ಲಿ ಜನಿಸಿ 
ನೀರಿಗೆ ಹೆದರುತ್ತಿದೆ 
(ಉಪ್ಪು) 
ಜನಿಸುವಾಗಲೇ ನಮ್ಮ ಮಗ 
ಟೋಪಿ ಹಾಕಿ ಬಂದಿದ್ದಾನೆ 
(ಬದನೆಕಾಯಿ) 
ಗುಡ್ಡ ಏರುತ್ತದೆ, ಗುಡ್ಡ 
ಇಳಿಯುತ್ತಿದೆ 


ಇದ್ದ ಸ್ಥಳದಿಂದ ಕದಲುವುದೇ ಇಲ್ಲ 


(ಬದನೆಕಾಯಿ) 
ತಿನ್ನಲಿಕ್ಕಿಲ್ಲ, ಜೀರ್ಣಿಸಲಿಕ್ಕಿಲ್ಲ 
ಕೈಯಲ್ಲೇ ಮುಗಿಯುತ್ತಿದೆ 

(ಸಾಬೂನು) 
ಕೋಣೆಗಳ ಹಿಂದೆ ಕೋಣೆಗಳು 


ಎಕಾ ಪಾಟ್ಲ್ಯಾನ್‌ ಏಕ್‌ ಧಾಂವ್ತಾತ್‌ ಒಂದರ ಹಿಂದೆ ಒಂದು ಓಡುತ್ತಿವೆ 


(ರಯ್ಲ್‌ ಗಾಡಿ) 
ಉದಕ್‌ ನಾ, ಪಾವ್ಸ್‌ ನಾ, 
ಬೆಳೆಂ ವಾಡ್ಜೆಂ ಚುಕನಾ 
(ಖಾಡ್‌) 


(ರೈಲುಗಾಡಿ) 
ನೀರಿಲ್ಲ, ಮಳೆಯಿಲ್ಲ, 


ಪೈರು ಬೆಳೆಯುವುದು ತಪ್ಪುವುದಿಲ್ಲ 


(ಗಡ್ಡ) 


ಪಾಂಯ್‌ ನಾಸ್ತಾಂ ಷಯ್‌ ಕರ್ತಾ ಕಾಲಿಲ್ಲದೆ ಪಯಣಿಸುತ್ತಿದೆ 


ತೊಂಡ್‌ ನಾಸ್ತಾಂ ಉಲಯ್ತಾ 
(ಪತ್ರ್‌) 


ಬಾಯಿ ಇಲ್ಲದೆ ಮಾತಾಡುತ್ತಿದೆ 


(ಪತ್ರ) 


ಪಾತಾಳಾಂತ್ಲ್ಯಾನ್‌ ಆಯ್ಲೊ ಗೋಪಿ ಪಾತಾಳದಿಂದ ಬಂದ ಗೋಪಿ 


ತಾಕಾ ಏಕ್‌ ಪಾಂಯ್‌ ಏಕ್‌ ತೊಪಿ 


(ಅಳ್ಮೆಂ) 


ಆತನಿಗೆ ಒಂದು ಕಾಲು ಒಂದು 
ಟೋಪಿ (ಅಣಬೆ) 


ಪಾಂಯ್‌ ಆಸತ್‌, ಗಾಯ್‌ ನ್ಹಯ್‌ ಕಾಲುಗಳಿವೆ, ದನವಲ್ಲ 


ಪಾಕಾಟೆ ಆಸತ್‌, ಸುಕ್ಲೆಂ ನ್ಹಯ್‌ 


(ಮೂಸ್‌) 
ಹಾಂಯ್‌ ನಾಂತ್‌ ತರೀ 
ಚಲ್ಲೆಂ ಸೊಡಿನಾ 

(ಸೊರೊಪ್‌) 
ತೊಂಡ್‌ ನಾ, ಗುಡ್ಡುಡ್ಬಾ 
ಪಾಕಾಟೆ ನಾಂತ್‌ ಉಬ್ತಾ 
(ಪಾವ್ಸಾಚೆಂ ಮೋಡ್‌) 
ತೆವ್ಶಿನ್‌ ವೆತಾ, ಹೆವ್ಶಿನ್‌ ವೆತಾ 


ಪುರೊ ಜಾತಚ್‌ ರಾವ್‌ಲ್ಲೆಕಡೆನ್‌ 


ರಾವ್ತಾ (ಪಾಳ್ಗೆಂ) 

ಸಗ್ಳ್ಯಾ ಘರಾಂತ್‌ ಭಂವ್ತಾ 
ಮುಲ್ಯಾಂತ್‌ ವಚುನ್‌ ಬಸ್ತಾ 
(ಸಾರೊಣ್‌) 


ರೆಕ್ಕೆಗಳಿವೆ, ಹಕ್ಕಿಯಲ್ಲ 
(ನೊಣ) 
ಕಾಲುಗಳಿಲ್ಲದಿದ್ದರೂ 
ನಡೆಯುವುದನ್ನು ಬಿಡುವುದಿಲ್ಲ 
(ನಾಗರಹಾವು) 
ಬಾಯಿ ಇಲ್ಲ, ಗುಡುಗುತ್ತಿದೆ 
ರೆಕ್ಕೆಗಳಿಲ್ಲ ಹಾರುತ್ತಿದೆ 
(ಮಳೆಯ ಮೋಡ) 
ಆಚೆ ಹೋಗುತ್ತಿದೆ, ಈಚೆ 
ಹೋಗುತ್ತಿದೆ ಸಾಕಾದ ಮೇಲೆ 
ನಿಂತಲ್ಲೇ ನಿಲ್ಲುತ್ತಿದೆ(ತೊಟ್ಟಿಲು) 
ಇಡೀ ಮನೆಯಲ್ಲಿ 
ಸುತ್ತಾಡುತ್ತಿದೆ, ಮೂಲೆಯಲ್ಲಿ 
ಹೋಗಿ ಕುಳಿತುಕೊಳ್ಳುತ್ತಿದೆ. 
(ಪೊರಕೆ) 


ವೇಗಾನ್‌ ಧಾಂವ್ಹಾ ವಾರ್ಯಾಕ್‌ ಉಬ್ತಾ ವೇಗದಲ್ಲಿ ಓಡುತ್ತಿದೆ 


ಗೊರೊಜ್‌ ಮಾರ್ತಾ ಪುಣ್‌ 
ಜೀವ್‌ ಮಾತ್ರ್‌ ನಾ. 
(ವಿಮಾನ್‌) 

3೫ 


ಗಾಳಿಯಲ್ಲಿ ಹಾರುತ್ತಿದೆ 

ಗರ್ಜಿಸುತ್ತಿದೆ ತರೀ 

ಜೀವ ಮಾತ್ರ ಇಲ್ಲ (ವಿಮಾನ) 
*% 


IX ಶಬ್ದ ಸಂಗ್ರಹ ವಿಭಾಗ 


ಕನ್ನಡ - ಕೊಂಕಣಿ - ಇಂಗ್ಲೀಷ್‌ ಶಬ್ದಭಂಡಾರ 
ಕಾನಡಿ - ಕೊಂಕ್ಣಿ - ಇಂಗ್ಲೀಶ್‌ ಸಬ್ದ್‌ ಭಂಡಾರ್‌ 
Kannada - Konkani - English Vacabulary 


ಅಂಗಡಿ (ನಾ) - ಆಂಗಡ್‌ (ಸ್ತ್ರೀ) ದುಕಾನ್‌ (ನ) - shop (n) 
ಅಂಗಳ (ನಾ) - ಆಂಗಣ್‌ (ನ) ಜಾಲ್‌ (ನ) - courtyard (n) 


ಅಂಚೆ (ನಾ) - ಟಪಾಲ್‌ (ನ) — mail (n), post (n) 
ಆಕ್ಕ (ನಾ) - ಬಾಯ್‌ (ನ) - sister (elder) (n) 
ಅಕ್ಕಿ (ನಾ) - ತಾಂದುಳ್‌ (ಪು) - rice (n) 
ಅಜ್ಜ (ನಾ) - ಆಜೊ (ಪು) ಆಬ್‌ (ಪು) - grandfather (n) 
ಅಜ್ಜಿ (ನಾ) - ಆಜಿ (ಸ್ವೀ) — grandmother (n) 
ಅಡಿಕೆ (ನಾ) - ಪೊಪಳ್‌ (ನ) - arecanut (n) 
ಅಣ್ಣ (ನಾ) -ದಟ್ಟು (ಪು) - brother 

(elder) (n) 
ಅತ್ತಿಗೆ (ನಾ) - ವನಿ (ಸ್ತ್ರೀ) - sister-in-law (n) 
ಅತ್ತೆ (ನಾ)  - ಸಾಸುಮಾಂಯ್‌ (ಸ್ತ್ರೀ) — mother-in-law (11) 
ಅನ್ನ (ನಾ) -ಶಿತ್‌ (ನ) - rice (cooked) (n) 
ಅಪ್ಪ (ನಾ) - ಬಾಬ್‌, ಆನ್‌, ಪಪ್ಪಾ (ಪು - daddy (n) 
ಅರಸ (ನಾ) - ರಾಯ್‌ (ಪು) - king (n) 
ಅಳಿಯ (ನಾ) - ಜಾಂವಂಯ್‌ (ಪು) ,— Son-in-law (n) 


ಅಳಿಲು (ನಾ) - ಚಾನಿ (ಸ್ರೀ) — squirrel (11) 


117 


ಆಕಾಶ (ನಾ) 
ಆ (ನಾ) 
ಆನೆ (ನಾ) 
ಆಮೆ (ನಾ) 
ಆರೋಗ್ಯ (ನಾ) 
ಆಹಾರ (ನಾ) 
ಇಂದು (ಕ್ರಿ.ವಿ.) 
ಉಂಗುರ (ನಾ) 
ಉಗುರು (ನಾ) 
ಉದ್ದ (ವಿ) 
ಉಪ್ಪು (ನಾ) 
ಊಟ (ನಾ) 
ಎಣಿಕೆ (ನಾ) 
ಎಣ್ಣೆ (ನಾ) 
ಎಲುಬು (ನಾ) 
ಏಡಿ (ನಾ) 
ಏಕೆ (ನಾ) 
ಕಡಲೆ (ನಾ) 
ಕತ್ತೆ (ನಾ) 
ಕನಸು (ನಾ) 
ಕನ್ನಡಿ (ನಾ) 
ಕರು (ನಾ) 
ಕಲ್ಲು (ನಾ) 
ಕಾಗದ (ನಾ) 
"ಕಾಗೆ (ನಾ) 


ಮಳಬ್‌ (ನ), ಆಕಾಸ್‌ (ಪು)- sky (8) 


ಖಳ್‌ (ಪು) 


- game, play (n) 


ಹಸ್ತ್‌ (ಸ್ತ್ರೀ), ಹತಿ (ಪು)- elephant (n) 


ಕಾಸೊವ್‌ (ಪು) 
ಭಲಾಯ್ಕಿ (ಸ್ತ್ರೀ) 
ಖಾಣ್‌ (ನ) 
ಆಹ್‌ (ಕ್ರಿ.ವಿ.) 
ಮುದಿ (ಸ್ತ್ರೀ) 
ನಾಕ್ಕಿ (ಸ್ತ್ರೀ) 
ಲಾಂಬ್‌ (ವಿ) 
ಮೂಟ್‌ (ನ) 
ಜೆವಣ್‌ (ನ) 
ಮೆಜಪ್‌ (ನ) 
ತೇಲ್‌ (ನ) 
ಹಾಡ್‌ (ನ) 
ಕುದ್ಲಿ (ಸ್ತ್ರೀ) 
ನಿಸಣ್‌ (ಸ್ತೀ) 
ಚಣೊ (ಪು) 
ಗಾಡಾಂವ್‌ (ನ) 
ಸಪಣ್‌ (ನ) 
ಆರ್ಸೊ (ಪು) 
ವಾಸ್ರುಂ (ನ) 
ಫಾತೊರ್‌ (ಪು) 
ಕಾಗತ್‌ (ನ) 
ಕಾವ್ಫೊ (ಪು) 


118 


— tortoise (7) 
— health (n) 
- food (n) 

— today (adv) 
- ring (n) 

— nail (n) 

- long (adj) 
— salt (n) 

— meal (n) 

— counting (n) 
- oil (n) 

— bone (n) 

- erab (n) 

— ladder (n) 
- gram (n) 

- donkey (n) 
- dream (n) 
— mirror (n) 
- calf (n) 

— stone (n) 

- paper (n) 
- crow (n) 


ಕಾಡು (ನಾ) 
ಕಾಲು (ನಾ) 
ಹಿ (ನಾ) 

ಕಿಸಿ (ನಾ) 
ಕುಟುಂಬ (ನಾ) 
ಕುರುಡ (ವಿ) 
ಕೆಮ್ಮು (ನಾ) 
ಕೆಲಸ (ನಾ) 

ಕೈ (ನಾ) 
ಕೊಂಬು (ನಾ) 
ಕೊಡೆ (ನಾ) 
ಕ್ಷಮೆ (ನಾ) 
ಖರ್ಜೂರ (ನಾ) 
ಗಂಡ (ನಾ) 
ಗಡಿಯಾರ (ನಾ) 
ಗಡ್ಡ (ನಾ) 
ಗದ್ದೆ (ನಾ) 
ಗಾಳಿ (ನಾ) 
ಗಿಡ (ನಾ) 
ಗುಂಪು (ನಾ) 
ಗುಬ್ಬಚ್ಚಿ (ನಾ) 
ಗುಲಾಬಿ (ನಾ) 
ಗೆಳೆಯ (ನಾ) 
ಗೊಬ್ಬರ (ನಾ) 
ಗೋಡೆ (ನಾ) 


ಎ 


ರಾನ್‌ (ನ) — forest (n) 
ಪಾಂಯ್‌/ಪಾಯ್‌ (ಪು) - leg (n) 


ಕಾನ್‌ (ಪು) - ear (n) 
ಬೋಲ್‌ (ನ) — pocket (n) 
ಕುಟಮ್‌ (ನ) — family (n) 
ಅಂಧ್ಲೊ, ಕುರ್ಡೊ (ವಿ) - blind (adj) 
ಖೊಂಕ್ಲಿ (ಸ್ತೀ) — cough (n) 
ಕಾಮ್‌ (ನ), ವಾವ್ರ್‌ (ಪು) - work (n) 
ಹಾತ್‌ (ಪು) — hand (n) 

ಹಿಗ್‌ (ನ) — horn (n) 

ಸತ್ರಿ (ಸ್ತ್ರೀ) — umbrella (11) 
ಬೊಗ್ಗುಣೆಂ (ನ) - forgiveness (n) 
ಖಾಜೂರ್‌ (ಪು) — dates (n) 
ಘೊವ್‌ (ಪು) — husband (n) 
ಘಡ್ಕಾಳ್‌ (ನ) — wall-clock (n) 
ಖಾಡ್‌ (ನ) - beard (n) 

ಶೆತ್‌ (ನು ಗಾದೊ (ಪು) - field (n) 

ವಾರೆಂ (ನ) - air, wind (n) 
ರಾಡ್‌ (ನ) - plant (n) 
ಪಂಗಡ್‌ (ಪು  - group (7) 
ಗಿರ್ಬುಜಿ (ಸ್ತ್ರೀ) — Sparrow (7) 
ಗುಲೊಬ್‌ (ಪು) - rose (n) 

ಈಶ್ಟ್‌ (ಪು), ಮಿತ್ರ್‌ (ಪು) -friend (n) 
ಸಾರೆಂ (ನ) - manure (n) 


ಒಣದ್‌ (ಸ್ವೀ) — wall (n) 


119 


ಗಂಟೆ (ನಾ) 
ಚಂದ್ರ (ನಾ) 
ಚಮಚ (ನಾ) 
ಚಳಿ (ನಾ) 
ಚಾಪೆ (ನಾ) 
ಚಿಕ್ಕ (ವಿ) 
ಚಿಟ್ಟಿ (ನಾ) 
ಚಿನ್ನ (ನಾ) 
ಚೀಲ (ನಾ) 
ಜಗಳ (ನಾ) 
ಜಿರಲೆ (ನಾ) 
ಜೀರ್ಣ (ನಾ) 
ತುಗಿ (ನಾ) 


ತಮ್ಮ (ನಾ) 


ತಲೆ (ನಾ) 

ತಾಯಿ (ನಾ) 
ತಿಂಗಳು (ನಾ) 
ತಿನ್ನು (ಕ್ರಿ) 
ತುಟಿ (ನಾ) 
ದಾರಿ (ನಾ) 

ದೇವರು (ನಾ) 
ದೇಶ (ನಾ) 

ದೊಡ್ಡ (ವಿ) 
ದ್ರಾಕ್ಷೆ (ನಾ) 


ಘಾಂಟ್‌ (ಸ್ತ್ರೀ) 


— bell (n) 


ಚಂದ್ರ್‌, ಚಂದ್ರೆಮ್‌ (ಪು) - moon (n) 


ಕುಲೆರ್‌ (ನ) 

ಹಿಂವ್‌ (ನ) 
ಮಾಂದ್ರಿ (ಸ್ತ್ರೀ) 
ಲ್ಹಾನ್‌, ಸಾನ್‌ (ವಿ) 
ಪಿಸೊಳೆಂ (ನ) 
ಭಾಂಗಾರ್‌ (ನ) 
ಪೊತೆಂ (ನ) 
ರುಗ್ನೆಂ (ನ) 
ಜರ್ಲೊ (ಪು) 
ಜಿರ್ವೊಣ್‌ (ಸ್ತ್ರೀ) 
ಭಯ್ಣ್‌ (ಧಾಕ್ಟಿ) (ಸ್ತ್ರೀ) 


ಣ 


ಭಾವ್‌ (ಧಾಕ್ಟೊ) (ಪು) 


ತ್ಲಿ (ಸ್ತ್ರೀ) 

ಆವಯ್‌ (ಸ್ವೀ) 

ಮಯ್ನೊ (ಪು) 

ಖಾ (ಖಾಯ್‌) (ಕ್ರಿ) 

ಒಂಟ್‌ (ಪು) 

ವಾಟ್‌ (ಸ್ತ್ರೀ) 

ದೇವ್‌ (ಪು) 

ದೇಶ್‌ ' (ಪು) 

ವ್ಹಡ್‌ (ವಿ) 

ದಾಕೊ (ಪು) 
120 


— Spoon (11) 

— cold (n) 

— mat (n) 

— small (adj) 

— butterfly (n) 

— gold (n) 

- bag (n) 

— quarrel (n) 

— cockroach (n) 

— digestion (n) 

— sister 
(younger) (n) 

— brother 
(younger) (n) 

— head (n) 

— mother (n) 

— month (n) 

- eat (೪) 

- lip (೧) 

- way (0) 

- God (1) 

— country (7) 

- big (adj) 

- grapes (n) 


ಧ್ವಜ (ನಾ) 
ನಂಬು (ಕ್ರಿ) 
ನಕ್ಷತ್ರ (ನಾ) 
ನಗೆ (ನಾ) 
ನಡೆ (ಕ್ರಿ) 
ನದ (ನಾ) 
ನರಕ (ನಾ) 
ನು (ನಾ) 
ನವಿಲು (ನಾ) 
ನಾಚಿಕೆ (ನಾ) 
ನಾಯಿ (ನಾ) 
ನಾಲಗೆ (ನಾ) 
ನಾಳೆ (ಕ್ರಿ.ವಿ.) 
ನಿದ್ದ (ನಾ) 
ನಿನ್ನೆ (್ರಿ.ಎ.) 
ನಿಲ್ಲು (ಕ್ರಿ) 
ನೀರು (ನಾ) 
ನುಂಗು (ಕ್ರಿ) 
ನೂಲು (ನಾ) 
ನೆಕ್ಕು (ಕ್ರಿ) 
ನೆಡು (ಕ್ರಿ) 
ನೆನಪು (ನಾ) 
ನೆರಳು (ನಾ) 
ನೇಗಿಲು (ನಾ) 
ನೋಡು (ಕ್ರಿ) 


ಬಾವ್ಬೊ (ಪು) 
ಪತ್ಕೆ (ಕ್ರಿ) 
ನೆಕೆತ್ರ್‌. (ತಾರ್‌) (ನ) 
ಹಾಸೊ (ಪು) 
ಚಲ್‌ (ಕ್ರಿ) 
ನ್ಹಂಯ್‌ (ಸ್ತ್ರೀ) 
ಯಮ್ಮೊಂಡ್‌ (ನ) 
ಕೊಲೊ (ಪು) 
ಮೋರ್‌ (ಪು) 
ಲಜ್‌ (ಸ್ತ್ರೀ) 
ಸುಣೆಂ (ನ) 
ಜೀಬ್‌ (ಸ್ವೀ) 
ಫಾಲ್ಕಾಂ (ಕ್ರಿ.ವಿ.) 
ನೀದ್‌ (ಸ್ತ್ರೀ) 
ಕಾಲ್‌ (ಕ್ರಿ.ವಿ.) 
ಥಾಂಬ್‌ (ಕ್ರಿ.) 
ಉದಕ್‌ (ನ) 
ಗೀಳ್‌ (ಕ್ರಿ) 
ಸೂತ್‌ (ನ) 
ಲೇಂವ್‌ (ಕಿ) 


ಲಾಯ್‌/ರೊಯ್‌ (ಕ್ರಿ) - 


ಉಗ್ಡಾಸ್‌ (ಪು) 
ಸಾವಿ (ಸ್ತ್ರೀ) 
ನಾಂಗೊರ್‌ (ಪು) 
ಪಳೆ (ಕ್ರಿ) 


121 


flag (1) 
believe (೪) 
star (n) 
laughter (n) 
walk (v) 
river (n) 
hell (n) 
jackal (n) 
peacock (n) 
shame (n) 
dog (n) 
tongue (n) 
tomorrow (adv) 
sleep (n) 
yesterday (adv) 
stop (v) 
water (n) 
swallow (v) 
thread (n) 
lick (v) 
plant (v) 
memory (n) 
shade (n) 
plough (n) 
see (v) 


ನೋವು (ನಾ) 
ಪಕ್ಷಿ (ನಾ) 
ಪಪ್ಪಾಯಿ (ನಾ) 
ಪಶ್ಚಿಮ (ನಾ) 
ಪಾರಿವಾಳ (ನಾ) 
ಪಾಲು (ನಾ) 
ಪುಟ (ನಾ) 
ಪೂರ್ವ (ನಾ) 
ಪೊರಕೆ (ನಾ) 
ಪ್ರಪಂಚ (ನಾ) 
ಪ್ರಯಾಣ (ನಾ) 
ಪ್ರಶ್ನೆ (ನಾ) 
ಪ್ರಾಣಿ (ನಾ) 
ಪ್ರೀತಿ (ನಾ) 
ಫೆಲ (ನಾ) 
ಬಟ್ಟೆ (ನಾ) 
ಬಡವ (ವಿ) 
ಬಡ್ಡಿ (ನಾ) 
ಬಣ್ಣ (ನಾ) 
ಬಯ್ಯು (ಕ್ರಿ) 
ಬಲೆ (ನಾ) 
ಬಳ್ಳಿ (ನಾ) 
ಬಾಚಣಿಗೆ (ನಾ) 
ಬಾಚು (ಕ್ರಿ) 
ಬಾಡಿಗೆ (ನಾ) 


ದೂಕ್‌. (ಸ್ತ್ರೀ) 
ಸುಕ್ಕೆಂ (ನ) 
ಪೊಪಾಯ್‌ (ಸ್ತ್ರೀ) 
ಅಸ್ತಮ್ಮ್‌ (ಸ್ತ್ರೀ) 
ಪಾರ್ವೊ (ಪು) 
ವಾಂಟೊ (ಪು) 
ಪಾನ್‌ (ನ) 
ಉದೆಂತ್‌ (ಸ್ತ್ರೀ) 
ಸಾರೊಣ್‌ (ಸ್ವೀ) 
ಸಂವ್ಸಾರ್‌ (ಪು 
ಪಯ್ಣ್‌ (ನ) 
ಸವಾಲ್‌ (ನ) 
ಮೊನ್ಹಾತ್‌ (ಸ್ವೀ) 
ಮೋಗ್‌ (ಪು) 
ಫಳ್‌ (ನ) 
ವಸ್ತುರ್‌ (ನ) 
ದುಬ್ಳೊ (ವಿ) 
ವಾಡ್‌ (ಸ್ತ್ರೀ) 
ರಂಗ್‌ (ಪು) 
ಗಾಳಿ ಸೊವ್‌ (ಕ್ರಿ) 
ಜಾಳ್‌ (ನ) 
ವಾಲ್‌ (ಸ್ತ್ರೀ) 
ದಾಂತೊಣಿ (ಸ್ವೀ) 
ಉಗಯ್‌ (ಕ್ರಿ) 
ಭಾಡೆಂ (ನ) 


122 


pain (11) 
bird (11) 
papaya (1) 
west (1) 
pigeon (n) 
share (n) 
page (n) 
east (n) 
broom (n) 
world (n) 
journey (n) 
question (n) 
animal (n) 
love (n) 
fruit (n) 
cloth (n) 
poor (೩) 
interest (n) 
colour (n) 
abuse (v) 
net (n) 
creeper (n) 
comb (n) 
comb (v) 
rent (n) 


ಬಾಯಿ (ನಾ) 
ಬಾಲ (ನಾ) 
ಬಿಡು (ಕ್ರಿ) 
ಬಿಸಿ (ವಿ) 
ಬಿಸಿಲು (ನಾ) 
ಬೀಗ (ನಾ) 
ಬೆಂಕಿ (ನಾ) 


ಬಿಕ್ಕು (ನಾ) 
ಬೆನ್ನು (ನಾ) 
ಬೆರಳು (ನಾ) 
ಬೆಲೆ (ನಾ) 

ಬೆಲ್ಲ (ನಾ) 
ಬೆಳಕು (ನಾ) 
ಬೆಳೆ (ನಾ) 

ಬೆಳ್ಳಿ (ನಾ) 

ಬೇಟಿ (ನಾ) 
ಬೆಕು (ಕ್ರಿ) 
ಬೇಲಿ (ನಾ) 


ಬೇಸಾಯ (ನಾ) 


ಬೊಂಡ (ನಾ) 


ಬೊಗಳು (ಕ್ರಿ) 
ಭತ್ತ (ನಾ) 
ಭಾವ (ನಾ) 
ಮಂಗ (ನಾ) 


ತೊಂಡ್‌ (ನ) 
ಶಿಮ್ಟಿ, ಶೆಂಪ್ಲಿ (ಸ್ವೀ) 
ಸೊಡ್‌ (ಕ್ರಿ) 

ಹುನ್‌ (ವಿ) 

ವೋತ್‌ (ನ) 

ಥಾಲೆಂ (ನ) 

ಉಜೊ (ಪು) 
ಮಾಜರ್‌ (ನ) 
ಪಾಟ್‌ (ಸ್ತ್ರೀ) 
ಬೊಟ್‌ (ನ) 
ಮೋಲ್‌ (ನ) 
ಗೋಡ್‌ (ನ) 
ಉಜ್ವಾಡ್‌ (ಪು) 
ಫಸಲ್‌ 
ರುಪೆಂ (ನ) 
ಶಿಕಾರಿ (ಸ್ತ್ರೀ) 
ಜಾಯ್‌ (ಕ್ರಿ) 
ವೋಯ್‌ (ಸ್ತ್ರೀ) 


ಶೆತ್‌ಕಾಮ್‌ (ನ) ಸಾಗೊಳಿ 
ಅಡ್ಸರ್‌ (ನ) ಬೊಂಡೊ 


ಘೂಂಕ್‌/ಭೊಂಕ್‌ (ಕ್ರಿ) 


ಭಾತ್‌ (ನ) 
ಭಾವೊಜಿ (ಪು) 
ಮಾಂಕೊಡ್‌ (ಪು) 


123 


(ನ) ಬೆಳೆಂ (ನ)- 


mouth (11) 
tail (n) 
leave (v) 
hot (adj) 
sunlight (n) 
lock (n) 
fire (n) 
cat (n) 
back (n) 
finger (n) 
price (n) 
jaggery (n) 
light (n) 
crop (n) 
silver (n) 
hunting (n) 
want (v) 
fence (n) 


(ಸ್ತ್ರೀ) - farming (n) 


(ಪು)- tender 


coconut (n) 
bark (v) 
paddy (n) 
brother-in-law (n) 


monkey (n) 


ಮಗ (ನಾ) 

ಮಗಳು (ನಾ) 
ಮಗು (ನಾ) 

ಮಜ್ಜಿಗೆ (ನಾ) 
ಮಣ್ಣು (ನಾ) 
ಮದುವೆ (ನಾ) 
ಮದ್ದು (ನಾ) 
ಮನೆ (ನಾ) 

ಮರ (ನಾ) 

ಮಲ್ಲಿಗೆ (ನಾ) 
ಮಸೀದಿ (ನಾ) 
ಮಳೆ (ನಾ) 

ಮಾಂಸ (ನಾ) 
ಮಾಡು (ಕ್ರಿ) 
ಮಾರು (ಕ್ರಿ) 

ಮಾರ್ಗ (ನಾ) 
ಮಾವ (ನಾ) 
ಮಿಂಚು (ನಾ) 
ಮೂನು (ನಾ) 
ಮುಖ (ನಾ) 
ಮುಖ್ಯ (ವಿ) 
ಮುಚ್ಚು (ಕ್ರಿ) 
ಮುಟ್ಟು (ಕ್ರಿ) 
ಮುಳ್ಳು (ನಾ) 
ಮೂಗು (ನಾ) 


ಪೂತ್‌ (ಪು) 
ಧುವ್‌ (ಸ್ತ್ರೀ) 
ಭುರ್ಗೆಂ (ನ) 
ತಾಕ್‌ (ನ) 
ಮಾತಿ ಸ್ತ್ರೀ) 


ಕಾಜಾರ್‌ (ನ) ಲಗ್ನ್‌ (ನ)- . 


ಒಕತ್‌ (ನ) 
ಘರ್‌ (ನ) 
ರೂಕ್‌ (ಪು) 


ಮೊಗ್ರೆಂ (ನ) ಕೊ (ಪು- 


ಮಶೀದ್‌ (ಸ್ತ್ರೀ) 
ಪಾವ್ಸ್‌ (ಪು 
ಮಾಸ್‌ (ನ) 
ಕರ್‌ (ಕ್ರಿ) 
ವೀಕ್‌ (ಕ್ರಿ) 
ಮಾರೊಗ್‌ (ಪು 
ಮಾಮ್‌ (ಪು) 
ಜಗ್ಗಾಣೆಂ (ನ) 
ಮಾಸ್ಟಿ (ಸ್ತ್ರೀ) 
ತೊಂಡ್‌ (ನ) 
ಮುಖೆಲ್‌ (ವಿ) 
ಧಾಂಪ್‌ (ಕ್ರಿ) 
ಆಪಡ್‌ (ಕ್ರಿ) 
ಕಾಂಟೊ (ಪು) 
ನಾಕ್‌ (ನ) 


124 


son (1) 
daugther (n) 
child (n) 
buttermilk (n) 
soil (n) 
wedding (n) 
medicine (n) 
house (n) 
tree (n) 
jasmine (n) 
mosque (n) 
rain (n) 
meat (n) 

do (v) 

sell (1) 
road (n) 
uncle (n) 
lightning (n) 
fish (n) 

face (n) 
chief (adj) 
shut (v) 
touch (v) 
thorn (n) 
nose (n) 


ಮೂತ್ರ (ನಾ) 
ಮೆಣಸು (ನಾ) 
ಮೆದುಳು (ನಾ) 
ಮೊಗ್ಗು (ನಾ) 
ರಕ್ತ (ನಾ) 
ರಸ (ನಾ) 
ರಾಜ (ನಾ) 
ರಾತ್ರಿ (ನಾ) 
ರಾಷ್ಟ್ರ (ನಾ) 
ರೀತಿ (ನಾ) 


_ ರುಚಿ (ನಾ 


ರೇಶ್ಮೆ (ನಾ) 
ರೈತ (ನಾ) 
ರೋಗ (ನಾ) 
ಲಂಗ (ನಾ) 
ಲಂಚಿ (ನಾ) 
ಲಕ್ಷ (ನಾ.ವಿ.) 
ಲಾಭ (ನಾ) 
ಲಿಂಬೆ (ನಾ) 
ಲೈಂಗಿಕ (ವಿ) 


' ವಜ್ರ (ನಾ) 


ವರ್ಷ (ನಾ) 


. ವಸ್ತು (ನಾ) 


ವಾಹನ (ನಾ) 
ವಿಜ್ಞಾನ (ನಾ) 


ಮೂತ್‌ (ನ) 
ಮಿರ್ಸಾಂಗ್‌ (ಸ್ತ್ರೀ) 


ಮೆಂದು (ಪು) 


ಬೊಂಗೊ (ಪು) 
ರಗತ್‌ (ನ) 
ರೋಸ್‌ (ಪು) 
ರಾಯ್‌ (ಪು) 
ರಾತ್‌ (ಸ್ತ್ರೀ) 
ರಾಶ್ಟ್‌ (ನ) 
ರೀತ್‌ (ಸ್ತ್ರೀ) 
ರೂಚ್‌ (ಸ್ತ್ರೀ) 
ರಶಿಮ್‌ (ನ) 
ರಯ್ತ್‌/ಶೆತ್ಕಾರ್‌ (ಪು) 
ಪಿಡಾ (ಸ್ತ್ರೀ) 
ಘಾಗ್ರೊ (ಪು) 
ಲೋಂಚ್‌ (ಪು) 
ಲಾಖ್‌ (ಪು.ವಿ.) 
ಫಾಯ್ದೊ (ಪು) 
ಲಿಂಬೊ (ಪು) 
ಲಂಯ್ಗಿಕ್‌ (ವಿ) 
ವಜ್ರ್‌ (ನ) 
ವರಸ್‌, ವರ್ಸ್‌ (ನ) 
ವಸ್ತ್‌ (ಸ್ವೀ) 
ವಾಹನ್‌ (ನ) 
ವಿಗ್ಯಾನ್‌ (ನ) 


125 


urine (1) 
chilli (11) 
brain (n) 
bud (n) 
blood (n) 
juice (n) 
king (n) 
night (n) 
nation (n) 
method (n) 
taste (n) 
silk (n) 
farmer’ (n) 
sickness (n) 
skirt (n) 
bribe (n) 
lakh (n.adj) 
profit (n) 
lemon (n) 
sexual (adj) 
diamond (n) 
year (n) 
thing (n) 
vehicle (n) 
science (n) 


ವಿದ್ಯುಚ್ಛಕ್ತಿ (ನಾ) 
ವಿಶ್ರಾಂತಿ (ನಾ) 
ವಿಷಯ (ನಾ) 
ವೇಳೆ (ನಾ) 
ವೈರಿ (ನಾ) 
ವ್ಯತ್ಯಾಸ (ನಾ) 
ವ್ಯಾಪಾರ (ನಾ) 
ಶಕ್ತಿ (ನಾ) * 
ಶಬ್ದ (ನಾ) 
ಶಾಹ (ನಾ) 
ಶಿಕ್ಷಣ (ನಾ) 
ಶಿಲುಬೆ (ನಾ) 
ಶಿಸ್ತು (ನಾ) 
ಶುಂಠಿ (ನಾ) 
ಶ್ರೀಮಂತ (ವಿ) 
ಶ್ವಾಸ (ನಾ) 
ಸಂಗ್ರಹ (ನಾ) 
ಸಂಜೆ (ನಾ) 
ಸಂತ (ನಾ) 
ಸಂಶಯ (ನಾ) 
ಸಕ್ಕರೆ (ನಾ) 
ಸಚಿವ (ನಾ) 
ಸಣ್ಣ (ವಿ) 


ಸತ್ಯ (ನಾ) 
ಸದಸ್ಯ (ನಾ) 


ಸಭಿ (ನಾ) 


ವೀಜ್‌ (ಸ್ತೀ) 

ವಿಶೆವ್‌ (ಪು) 

ವಿಶಯ್‌ (ಪು) 

ವೇಳ್‌ (ಪು) 
ದುಸ್ಮಾನ್‌ (ಪು) 
ಫರಕ್‌, ಅಂತರ್‌ (ಪು) 
ಯಾರ್‌, ವೆಪಾರ್‌ (ಪು) 


ಸಕತ್‌ (ಸ್ತಿಲಿ/ಬಳ್‌ (ನ) 


ಸಬ್ಜ್‌ (ಪು) 
ಶಿರಾಪ್‌ (ಪು) 
ಶಿಕಪ್‌ (ನ) 
ಖುರಿಸ್‌ (ಪು) 
ಶಿಸ್ತ್‌ (ಸ್ತ್ರೀ) 
ಆಲೆಂ (ನ) 
ಗ್ರೇಸ್ತ್‌ (ವಿ) 
ಉಸ್ವಾಸ್‌ (ಪು) 
ಜಮೊ (ಪು) 
ಸಾಂಜ್‌ (ಸ್ತ್ರೀ) 
ಸಂತ್‌ (ಪು) 
ದುಬಾವ್‌ (ಪು) 
ಸಾಕರ್‌ (ಸ್ತ್ರೀ) 
ಮಂತ್ರಿ (ಪು) 
ಲ್ಹಾನ್‌, ಸಾನ್‌ (ವಿ) 


ಸತ್‌ (ನ) 
ಸಾಂದೊ (ಪು) 
ಸಭಾ, ಜಮಾತ್‌ (ಸ್ತ್ರೀ) 


126 


electricity (n) 
rest (n) 
matter (n) 
time (n) 
enemy (n) 
difference (n) 
business (n) 
energy (n) 
word (n) 
curse (n) 
education (n) 
cross (n) 
discipline (n) 
ginger (n) 
rich (adj) 
breath (n) 
collection (n) 
evening (n) 
saint (n) 
doubt (n) 
sugar (n). 
minister (n) 
little 
(adj) 
truth (n) 
member (n) 
meeting (n) 


small, 


ಸಮಯ (ನಾ) 
ಸಮಾಜ (ನಾ) 
ಸಮೀಪ (ಕ್ರಿ.ವಿ.) 
ಸಮುದ್ರ (ನಾ) 
ಸಮ್ಮೇಳನ (ನಾ) 
ಸರಕಾರ (ನಾ) 
ಸರ್ಹ (ನಾ) 
ಸಹಾಯ (ನಾ) 
ಸಾವಿರ(ನಾ.ವಿ.) 
ಸಾಲ (ನಾ) 
ಸಿಂಹ (ನಾ) 
ಸಿಟ್ಟು (ನಾ) 
ಸಹಿ (ನಾ) 

ಸೀರೆ (ನಾ) 
ಸುಂದರ (ವಿ) 
ಸುಳ್ಳು (ನಾ) 
ಸೂರ್ಯ (ನಾ) 
ಸೇತುವೆ (ನಾ) 


ಸೈನ್ಶ (ನಾ) 
ಸೊಸೆ (ನಾ) 


ಸೊಳ್ಳಿ (ನಾ) 
ಸೋಮಾರಿ (ವಿ) 
ಸ್ನಾನ (ನಾ) 
ಸ್ನೇಹ (ನಾ) 


I 


ವೇಳ್‌ (ಪು) — time (n) 


ಸಮಾಜ್‌ (ಸ್ತ್ರೀ) — society (n) 

ಲಾಗಿಂ (ಕ್ರಿ.ವಿ.) - near (adv) 

ದರ್‌ಯೊ (ಪು) - sea (n) 

ಸಮ್ಮೇಳ್‌ (ಪು) — conference (n) 

ಸರ್ಕಾರ್‌ (ಪು) — government (n) 

ಸರೊಪ್‌ (ಪು) — cobra (n) 

ಕುಮೊಕ್‌ (ಸ್ತ್ರೀ) - help (n) 

ಹಜಾರ್‌ (ಪು.ವಿ.) — thousand (n.adj) 

ರೀಣ್‌ (ನ) — loan (n) 

ಶೀಂವ್‌ (ಪು) — lion (n) 

ರಾಗ್‌ (ಪು) - anger (n) 

ಗೊಡ್ಕೆಂ (ನ) - sweet (n) 

ಕಾಪಡ್‌ (ನ), ಸಾಡಿ (ಸ್ತ್ರೀ) - saree (n) 

ಸೊಬಿತ್‌ (ವಿ) — beautiful (adj) 

ಫಟ್‌ (ಸ್ತ್ರೀ) - lie (n) 

ಸುರ್‌ಯೊ (ಪು) — sun (n) 

ಸಾಂಕೊವ್‌ (ಪು) - bridge (n) 

ಸಯ್ನ್‌ (ನ) - army (n) 

ಸುನ್‌ (ಸ್ತ್ರೀ) — daughter-in-law 
(n) 

ಜಳಾರ್‌ (ಸ್ತ್ರೀ) — mosquito (n) 

ಅಳ್ಳಿ (ವ) - lazy (adj) 

ನ್ಹಾಣ್‌ (ನ) - bath (12) 

ಇಶ್ಟಾಗತ್‌ (ಸ್ತ್ರೀ) — friendship (13) 


127 


ಈಶ್ಟ್‌, ಮಿತ್ರ್‌ (ಪು) - friend (n) 


ಸ್ನೇಹಿತ (ನಾ) - 

ಸ್ಪರ್ಧೆ (ನಾ) - ಸ್ಪರ್ದೊ (ಪು — competition (ಗ) 

ಸ್ವರ್ಗ (ನಾ) - ಸರ್ಗ್‌ (ಪು — heaven (n) 

ಹಂಚು (ನಾ) - ನಳೊ (ಪು) — tile (n) 

ಹಂಚು (ಕ್ರಿ) - ವಾಂಟ್‌ (ಕ್ರಿ) — distribute (1) 

ಹಂದಿ (ನಾ) - ದುಕೊರ್‌ (ಪು) - pig (n) 

ಹಗುರ (ವಿ) - ಹಳು (ವಿ) - light (adj) 

ಹಗ್ಗ (ನಾ) - ದೊರಿ (ಸ್ರೀ) - rope (n) 

ಹಣ (ನಾ) - ಪಯ್ಸೊ, ದುಡು (ಪು) - money (n) 

ಹತ್ತು (ಕ್ರಿ) - ಚಡ್‌ (ಕ್ರಿ) — climb (1) 

ಹು (ನಾ) - ಥೆಂಬೊ (ಪು - drop (n) 

ಹಬ್ಬ (ನಾ) - ಪರಬ್‌ (ಸ್ತ್ರೀ) ಫೆಸ್ತ್‌ (ನ) - festival (n) 

ಹಲಸಿನ ಹಣ್ಣು (ನಾ) - ಪಣಸ್‌ (ಪು) — jackfruit (n) 

ಹಲ್ಲಿ (ನಾ) - ಪಾಲ್‌ (ಸ್ವೀ) — lizard (7) 

ಹಲ್ಲು (ನಾ) - ದಾಂತ್‌ (ಪು) — tooth (n) 

ಹಾಲು (ನಾ) - ದೂದ್‌ (ನ) — milk (n) 

ಹಿರಿಯ (ವಿ) - ಮಾಲ್ಗಡೊ (ವಿ) — senior, elder 
(adj) 

ಹುಂಜ (ನಾ) —- ಕೊಂಬೊ (ಪು) — cock (n) 

ಹುಚ್ಚ (ವಿ) - ಪಿಸೊ (ವಿ) - mad (adj) 

ಹುಟ್ಟು (ನಾ) - ಜನ್ಮ್‌/ಜಲ್ಮ್‌ (ಪು) - birth (7) 

ಹುಡುಗ (ನಾ) - ಚಲೊ, ಚೆರ್ಕೊ, ಚೆಡೊ (ಪು)-boy (೫) 

ಹುಡುಗಿ (ನಾ) - ಚಲಿ (ಸ್ತ್ರೀ) ಚೆಡುಂ (ನ) - irl (೫) 

ಹುಲಿ (ನಾ) - ವಾಗ್‌ (ಪು — tiger (n) 

ಹುಲ್ಲು (ನಾ) - ತಣ್‌ (ನ) — grass (೧) 


128 


ಹೂವು (ನಾ) 
ಹೃದಯ (ನಾ) 
ಹೆಂಡತಿ (ನಾ) 
ಹೆಣ (ನಾ) 
ಹೆಸರು (ನಾ) 
ಹೇಳು (ಕ್ರಿ) 
ಹೊಗೆ (ನಾ) 
ಹೊಟ್ಟೆ (ನಾ) 
ಹೊಡೆ (ಕ್ರಿ) 
ಹೊಲಿ (ಕ್ರಿ) 
ಹೊಸ (ವಿ) 
ಹೋಗು (ಕ್ರಿ) 
ಬಟ್ಟಿ (ನಾ) 


ಫುಲ್‌ (ನ) - flower (n) 


ಕಾಳಿಜ್‌ (ನ) - heart (n) 
ಬಾಯ್ಲ್‌, ಪತಿಣ್‌ (ಸ್ತ್ರೀ) - wife (n) 
ಮೊಡೆಂ (ನ) — dead body (n) 
ನಾಂವ್‌ (ನ) - name (n) 
ಸಾಂಗ್‌ (ಕ್ರಿ) — tell (1) 
ಧುಂವರ್‌ (ಪು) - smoke (n) 
ಫೊಟ್‌ (ನ) — stomach (n) 
ಮಾರ್‌ (ಕ್ರಿ) - beat (೪) 
ಶೀಂವ್‌ (ಕ್ರಿ) - stitch (೪) 
ನವೆಂ/ನವೊ (ವಿ) - new (adj) 
ವಚ್‌ (ಕ್ರಿ) - 89 (1) 
ಲುಗಟ್‌ (ನ) - cloth (0) 
ತೀ ತೀ 


129 


ಕುಲ್‌ಶೇಕರ್‌, ಮಂಗ್ಳುರ್‌ 
15-12-2000 


ಮೊಗಾಚ್ಮಾ ಮಾಂಯ್ಕ್‌, 


ಸುನಿಲಾನ್‌ ಬರಂವ್ದೆಂ ಪತ್ರ್‌ ಆನಿ ಮಾಗ್ದೆಂ ಬೆಸಾಂವ್‌. ತುಜ್ಮಾ ಮಾಗ್ಲ್ಯಾನ್‌ 
ಹಾಂವ್‌, ಮ್ಹಜಿ ಬಾಯ್ಲ್‌ ವೀಣಾ ಆನಿ ಭುರ್ಗಿಂ ಬರಿಂ ಆಸಾಂವ್‌. ಬಾಬ್‌ ಆನಿ 
ತುಮಿ ಸಕ್ಕಡ್‌ ಬರೇ ಭಲಾಯ್ಕೆಂತ್‌ ಆಸ್ತೆಲ್ಕಾತ್‌ ಮ್ಹಣ್‌ ಅಮ್ಚಿ ಪಾತ್ಮೆಣಿ. 

ಆಮ್ಚ್ಯಾ ತೆಗಾಂಯ್‌ ಭುರ್ಗ್ಯಾಂಕ್‌ ಆತಾಂ ಪರೀಕ್ಕಾ ಚಾಲೂ ಆಸಾ ಆನಿ ಹ್ಯಾಚ್‌ 
ಮಯ್‌ನ್ಕಾಚೇ ವೀಸ್‌ ತಾರಿಕೆರ್‌ ರಜಾ ಮೆಳ್ತಾ. ದೆಕುನ್‌, ಎಕ್ವೇಸ್‌ ತಾರಿಕೆರ್‌ ಆಮಿ 
ಗಾಂವಾಕ್‌ ಭಾಯ್ರ್‌ ಸರ್ತಾಂವ್‌. ಆಮ್ಚೆ೦ ಬಸ್ಸ್‌ ಗಾಂವಾಂತ್ಲೆ ಪೆಂಟೆಕ್‌ ಪಾವ್ತಾನಾ 
ರಾತಿಚಿಂ ಇಕ್ರಾ ವೊರಾಂ ಜಾತಾತ್‌. ದೆಕುನ್‌, ಧಾಕ್ಟೊ ಭಾವ್‌ ಅನಿಲಾಕ್‌ ಜೀಪ್‌ 
ಹಾಡ್ನ್‌ ಮುಕಾರ್‌ ಯೇಂವ್ಕ್‌ ಸಾಂಗ್‌. ರಾತಿಚೆಂ ಆಮ್ಚೇ ಗಾಂವ್ಚೇ ಪೆಂಟೆಂತ್‌ 
ಭಾಡ್ಕಾಚಿಂ ವಾಹನಾಂ ಮೆಳನಾಂತ್‌ ಜಾಲ್ಲ್ಯಾನ್‌ ಆಮ್ಕಾಂ ತೊಂದ್ರೆ ಜಾತಿತ್‌. 

ಆದ್ಲ್ಯಾ ಕಾಗ್ದಾರ್‌, ತುಜಿ ಭಲಾಯ್ಕಿ ಬರಿ ನಾ ಮ್ಹಣ್‌ ತುವೆಂ ಬರಯ್‌ಲ್ಲೆಂಯ್‌. 
ತುಕಾ ತಾಂಕಾನಾ ಜಾಲ್ಯಾರ್‌, ತುಂ ನತಾಲಾಂ ಫೆಸ್ತಾ ವೆಳಾರ್‌ ಕುಸ್ವಾರ್‌ ಕರುಂಕ್‌, ಘರ್‌ 
ನಿತಳ್‌ ಕರುಂಕ್‌ ಆನಿ ಹೆರ್‌ ಖಂಚ್ಕಾಯ್‌ ಕಾಮಾಕ್‌ ಹಾತ್‌ ಘಾಲಿನಾಕಾ. ಆಮಿ 
ಗಾಂವಾಕ್‌ ಪಾವ್ತಚ್‌ ಪಳೆವೈತ್‌. ತುಜಿ ಸುನ್‌ ವೀಣಾ ಕುಸ್ವಾರ್‌ ಕರುಂಕ್‌ ಹುಶಾರ್‌ 
ಆಸಾ. ಹೇ ಪಾವ್ಟಿಂ ತೀಚ್‌ ಕುಸ್ವಾರ್‌ ಕರುಂದಿ. 

ಕ್ರಿಸ್‌ಮಸಾಕ್‌ ತುಕಾ ಕಾಪಡ್‌, ಬಾಬಾಕ್‌ ಪುಡೈೆಂ ಆನಿ ಜಿಬ್ಬೊ, ದೊಗಾಂಯ್‌ 
ಭಯ್ಲಿಂಕ್‌ ಸೊಬಿತ್‌ ಆಂಗ್ಲಿಂ, ಭಾವಾಂಕ್‌ ಇಜಾರಾಂ ಆನಿ ಜಿಬ್ಬೆ - ಅಶೆಂ ಸಕ್ಕಡೀ 
ಮುಸ್ತಾಯ್ಕಿ ಆಮಿ ದೊಗಾಂಯ್ನಿ ಮೊಲಾಕ್‌ ಘೆತ್ಲಾ. ದೆಕುನ್‌ ತುಮಿ ಕಿತೆಂಯ್‌ 
ಘೆಂವ್ಚೆಂ ನಾಕಾ. 

ಹೆರ್‌ ವಿಶೇಸ್‌ ಕಾಂಯ್‌ ನಾ. ಕಿತೆಂಯ್‌ ಆಸ್ಲ್ಯಾರ್‌ ಗಾಂವಾಕ್‌ ಪಾವ್ತಚ್‌ 
ಉಲವ್ಕಾಂ. ಬಾಬಾಲಾಗಿಂ, ದಟ್ಟು-ವ್ಹೊನೈಲಾಗಿಂ ಆನಿ ಆಬಾ-ವ್ಹಡ್ಲಿಮಾಂಯ್‌ಲಾಗಿಂ 
ಬೆಸಾಂವ್‌ ಮಾಗೊನ್‌ ಹೆಂ ಕಾಗದ್‌ ಆಖೇರ್‌ ಕರ್ತಾಂ. 


ತುಜೊ ಮೊಗಾಚೊ ಪೂತ್‌, 
ಸುನಿಲ್‌ 


130 


ತಾಯಿಗೆ ಮಗನ ಪತ್ರ : 


ಕುಲಶೇಕರ, ಮಂಗಳೂರು 
15-12-2000 


ಪ್ರೀತಿಯ ತಾಯಿಗೆ, 


ಸುನಿಲ್‌ ಬರೆಯುವ ಪತ್ರ ಮತ್ತು ಬೇಡುವ ಆಶೀರ್ವಾದ. ನಿನ್ನ ಪ್ರಾರ್ಥನೆಯಿಂದ 
ನಾನು, ನನ್ನ ಹೆಂಡತಿ ವೀಣಾ ಮತ್ತು ಮಕ್ಕಳು ಸೌಖ್ಯ. ತಂದೆ ಮತ್ತು ನೀವು ಎಲ್ಲರೂ 
ಆರಾಮದಲ್ಲಿರುವಿರಿ ಎಂದು ನಮ್ಮ ನಂಬಿಕೆ. 


ನಮ್ಮ ಮೂವರು ಮಕ್ಕಳಿಗೂ ಈಗ ಪರೀಕ್ಷೆ ನಡೆಯುತ್ತಾ ಇದೆ ಮತ್ತು ಇದೇ 
ತಿಂಗಳ 20ನೇ ತಾರೀಕಿಗೆ ರಜೆ ಸಿಗುತ್ತಿದೆ. ಆದುದರಿಂದ 21ನೇ ತಾರೀಕಿನಂದು ನಾವು 
ಊರಿಗೆ ಹೊರಡುತ್ತೇವೆ. ನಮ್ಮ ಬಸ್‌ ಊರಿನ ಪೇಟೆಗೆ ಮುಟ್ಟುವಾಗ ರಾತ್ರಿಯ 11 
ಘಂಟೆ ಆಗುತ್ತದೆ. ಆದುದರಿಂದ ನನ್ನ ತಮ್ಮ ಅನಿಲನಿಗೆ ಜೀಪನ್ನು ತಂದು ಮುಂದೆ 
ಬರಲಿಕ್ಕೆ ಹೇಳು. ರಾತ್ರಿ ಸಮಯದಲ್ಲಿ ನಮ್ಮ ಊರಿನ ಪೇಟೆಯಲ್ಲಿ ಬಾಡಿಗೆಯ 
ವಾಹನಗಳು ದೊರಕುವುದಿಲ್ಲವಾದ್ದರಿಂದ ನಮಗೆ ತೊಂದರೆಯಾದೀತು. 


ಹಿಂದಿನ ಕಾಗದದಲ್ಲಿ, ನಿನ್ನ ಆರೋಗ್ಯ ಚೆನ್ನಾಗಿಲ್ಲ ಎಂದು ನೀನು ಬರೆದಿದ್ದಿ. 
ನಿನಗೆ ಕೂಡುವುದಿಲ್ಲವಾದರೆ ನೀನು ಕ್ರಿಸ್ತ ಜಯಂತಿಯ ಪ್ರಯುಕ್ತ ತಿಂಡಿ ತಿನಿಸು 
ಮಾಡಲಿಕ್ಕೆ, ಮನೆ ಶುಚಿ ಮಾಡಲಿಕ್ಕೆ ಮತ್ತು ಇತರ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡ. 
ನಾವು ಊರನ್ನು ಮುಟ್ಟಿದ ನಂತರ ನೋಡಬಹುದು. ನಿನ್ನ ಸೊಸೆ ವೀಣಾಳು ಕ್ರಿಸ್‌ಮಸ್‌ 
ತಿಂಡಿ ಮಾಡಲು ತುಂಬಾ ಹುಷಾರಿದ್ದಾಳೆ. ಈ ಸಲದ ತಿಂಡಿ ತಿನಿಸುಗಳನ್ನು ಅವಳೇ 
ಮಾಡಲಿ. ' 


ಕ್ರಿಸ್ತಜಯಂತಿಗೆ ನಿನಗೆ ಸೀರೆ, ತಂದೆಗೆ ದೋತರ ಮತ್ತು ಜುಬ್ಬ, ಇಬ್ಬರು 
ಸೋದರಿಯರಿಗೆ ಸುಂದರ ಅಂಗಿ, ಸೋದರರಿಗೆ ಇಜಾರು ಮತ್ತು ಜುಬ್ಬ - ಹೀಗೆ ಎಲ್ಲ 
ಉಡುಪುಗಳನ್ನು ನಾವಿಬ್ಬರೂ ಕ್ರಯಕ್ಕೆ ಪಡೆದಿದ್ದೇವೆ. ಆದುದರಿಂದ ನೀವು ಏನನ್ನೂ 
ತೆಗೆದುಕೊಳ್ಳುವುದು ಬೇಡ. 


ಬೇರೆ ವಿಶೇಷ ಏನೂ ಇಲ್ಲ. ಏನಾದರೂ ಇದ್ದರೆ, ಊರಿಗೆ ಬಂದ ನಂತರ 
ಮಾತಾಡೋಣ. ತಂದೆಯ ಹತ್ತಿರ, ಅಣ್ಣ-ಅತ್ತಿಗೆಯರ ಹತ್ತಿರ ಮತ್ತು ಅಜ್ಜ-ಅಜ್ಜಿಯರ 
ಹತ್ತಿರ ಆಶೀರ್ವಾದ ಬೇಡಿ ಈ ಪತ್ರ ಮುಗಿಸುತ್ತೇನೆ. 


ನಿಮ 


೬ 


ಪ್ರೀತಿಯ ಮಗ 


ಸುನಿಲ್‌ 


131 


ಇಶ್ಟಾಕ್‌ ಕಾಗತ್‌ : 
ತೆಂಕಪೇಟೆ, ಉಡುಪಿ, 
20-12-2000 
ಮೊಗಾಚ್ಮಾ ಇಶ್ಟಾ ಅಶೋಕಾಕ್‌, 


ಅತ್ಮೀಯ್‌ ಶುಭಾಶಯ್‌. ತುಜೆಂ ಕಾಗತ್‌ ಯೇವ್ನ್‌ ಪಾವ್ಲೆಂ. ತುಂ 
ಭಲಾಯ್ಕೆಂತ್‌ ಆಸಾಯ್‌ ಮ್ಹಳ್ಳೆಂ ಸಮ್ಜೊನ್‌ ಸಂತೊಸ್‌ ಜಾಲೊ. ಮ್ಹಾಕಾ ದೋನ್‌ 
ದಿಸಾಂಚಿ ರಜಾ ಆಸಾ. ದೆಕುನ್‌ ತುಕಾ ಹೆಂ ಪತ್ರ್‌ ಬರಯ್ತಾಂ. 


ಆಮ್ಚ್ಯಾ ದಪ್ತರಾಂತ್‌ ಸಬಾರ್‌ ವರ್ಸಾಂ ಥಾವ್ನ್‌ ಆಸ್‌ಲ್ಲೊ ಮ್ಯಾನೇಜರ್‌ 
ನಿವೃತ್ತ್‌ ಜಾಲೊ. ತಾಕಾ ಆದೇವ್ಸ್‌ ಮಾಗ್ದೆಂ ಶುಭ್‌ಕಾರ್‌ಯೆಂ ಪಾಟ್ಲ್ಯಾ 
ಹಫ್ತ್ಯಾಂತ್‌ ಮಾಂಡುನ್‌ ಹಾಡ್‌ಲ್ಲೆಂ.. ತಾಚೇ ಉಪ್ರಾಂತ್‌ ಸಹಾಯಕ್‌ ಮ್ಯಾನೇಜರ್‌ 
ಜಾವ್ನ್‌ ಆಸ್‌ಲ್ಲ್ಯಾ ಸೀತಾರಾಮರಾಯಾಕ್‌ ಭಡ್ತಿ ಮೆಳ್ಳ್ಯಾ. ಆಯ್ಲೆವಾರ್‌ಚ್ಕಾ ದಿಸಾಂನಿ 
ಆಮ್ಕಾಂ ಧಾರಾಳ್‌ ಕಾಮ್‌. ಯೆಂವ್ಚಾ ಎಪ್ರಿಲ್‌-ಮೇ ಮಯ್‌ನ್ಕಾಂತ್‌ ರಜಾ ಘೆವ್ನ್‌ 
ಗಾಂವಾಕ್‌ ವಚುಂಕ್‌ ಚಿಂತ್ಲಾಂ. 


ಆದ್ಲ್ಯಾ ಆಯ್ತಾರಾ ಮ್ಹಜೊ ಸಾಂಗಾತಿ ಪ್ರಕಾಶಾಚೊ ಜಲ್ಮಾದಿವಸ್‌ ಆಚರಣ್‌ 
ಆಸ್‌ಲ್ಲೆ. ಆಮ್ಚ್ಯಾ ದಪ್ತರಾಂತ್ಲ್ಯಾ ಸಕ್ಡಾಂನಿ ಮೆಳೊನ್‌ ನವೊಚ್‌ ಏಕ್‌ ಪ್ರೆಶರ್‌ಕುಕ್ಕರ್‌ 
ತಾಕಾ ಬಹುಮಾನ್‌ ದಿಲೊ. ತಾಚ್ಕಾ ಸಂತೊಸಾಕ್‌ ಗಡ್‌ಚ್‌ ನಾ. 


ತುಜೆಂ ಕೊಲೆಜಿಚೆಂ ಶಿಕಪ್‌ ಕಶೆಂ ಚಲ್ತಾ ಮ್ಹಣ್‌ ಬರಯ್‌. ವೇಳ್‌ ಭವ್‌ 
ಮೊಲಾಧಿಕ್‌. ಭೆಶ್ಟೊಚ್‌ ವೇಳ್‌ ಪಾಡ್‌ ಕರಿನಾಕಾ. ಹೆರ್‌ ವಿದ್ಕಾರ್ಥಿ೦ ಸಂಗಿಂ 
ಮೆಳೊನ್‌ ಸಗ್ಭ್ಯಾನ್‌ ಭಂವಾನಾಕಾ. . ಇಶ್ಟಾಂ ಸಾಂಗಾತಾ ಮೆಳೊನ್‌ ಸಿನೆಮಾ 
ಥಿಯೇಟರಾಂಕ್‌ ಆನಿ ಹೊಟೆಲಾಂಕ್‌ ವಚೊನ್‌ ಗರ್ಜೆ ಶಿವಾಯ್‌ ಪಯ್ಕೆ ಖರ್ಚಿನಾಕಾ. 
ಪರಿಕ್ಷೆಂತ್‌ ಕೇವಲ್‌ ಪಾಸ್‌ ಮಾತ್ರ್‌ ಜಾಲ್ಕಾರ್‌ ಫಾಯ್ದೊ ನಾ. ಜಾತಾತಿತ್ಲೆ ಚಡ್‌ 
ಅಂಕ್‌ ಜೋಡ್ನ್‌ ರ್ಯಾಂಕ್‌ ಮೆಳಾಜೆ. ಬರೆಂ ಚಿಂತುನ್‌ ಪಳೆ. 


ಹೆರ್‌ ವಿಶಯ್‌ ಕಾಂಯ್‌ ನಾ. ತುಕಾ ಬರೆಂ ಮಾಗೊನ್‌ ಆಖೇರ್‌ ಕರ್ತಾಂ. 


ತುಜೊ ಈಶ್ವ್‌ 
ರಾಜೀವ್‌ 


132 


ಮಿತ್ರನಿಗೆ ಪತ್ರ : 
ನ ತೆಂಕಪೇಟೆ, ಉಡುಪಿ, 
20-12-2000 
ಪ್ರಿಯ ಮಿತ್ರ ಅಶೋಕನಿಗೆ, 


ಆತ್ಮೀಯ ವಂದನೆಗಳು. ನಿನ್ನ ಪತ್ರ ಬಂದು ತಲಪಿತು. ನೀನು ಆರೋಗ್ಯವಾಗಿರುವಿ 
ಎಂದು ತಿಳಿದು ಸಂತೋಷವಾಯಿತು. ನನಗೆ ಎರಡು ದಿನಗಳ ರಜೆ ಇದೆ. ಆದುದರಿಂದ 
ನಿನಗೆ ಈ ಪತ್ರವನ್ನು ಬರೆಯುತ್ತೇನೆ. 


ನಮ್ಮ ಆಫೀಸಿನಲ್ಲಿ ಹಲವು ವರ್ಷಗಳಿಂದ ಇದ್ದ ಮ್ಯಾನೇಜರರು ನಿವೃತ್ತಿ 
ಹೊಂದಿದರು. ಅವರನ್ನು ಬೀಳ್ಕೊಡುವ ಸಮಾರಂಭವನ್ನು ಕಳೆದ ವಾರದಲ್ಲಿ ಏರ್ಪಡಿಸಿದ್ದರು. 
ಅವರ ನಂತರ ಸಹಾಯಕ ಮ್ಯಾನೇಜರರಾದ ಸೀತಾರಾಮರಾಯರಿಗೆ ಭಡ್ತಿ ಸಿಕ್ಕಿದೆ. 
ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬಾ ಕೆಲಸ. ಬರುವ ಎಪ್ರಿಲ್‌-ಮೇ ತಿಂಗಳಲ್ಲಿ ರಜೆ 
ತೆಗೆದು ಊರಿಗೆ ಹೋಗುವ ಆಲೋಚನೆಯಿದೆ. 

ಕಳೆದ ಆದಿತ್ಕವಾರ ನನ್ನ ಸಂಗಾತಿ ಪ್ರಕಾಶನ ಜನ್ಮದಿನಾಚರಣೆಯಿತ್ತು. ನಮ್ಮ 
ಆಫೀಸಿನಲ್ಲಿರುವವರೆಲ್ಲ ಸೇರಿ ಅವನಿಗೆ ಒಂದು ಹೊಸ ಪ್ರೆಶರ್‌ ಕುಕ್ಕರನ್ನು ಉಡುಗೊರೆಯಾಗಿ 
ಕೊಟ್ಟೆವು. ಅವನ ಸಂತೋಷಕ್ಕೆ ಎಣೆಯೆ ಇಲ್ಲ. 


ನಿನ್ನ ಕಾಲೇಜಿನ ಶಿಕ್ಷಣ ಹೇಗೆ ಆಗುತ್ತದೆ ಎಂದು ಬರಿ. ಸಮಯ 
ಅಮೂಲ್ಕವಾಗಿದೆ. ಸುಮ್ಮನೆ ಸಮಯ ಹಾಳು ಮಾಡಬೇಡ. ಇತರ ವಿದ್ಯಾರ್ಥಿಗಳೊಡನೆ 
ಸೇರಿ ಎಲ್ಲೆಲ್ಲೂ ತಿರುಗಾಡಬೇಡ. ಸಿನೆಮಾ ಥಿಯೇಟರ್‌ಗಳಿಗೆ ಮತ್ತು ಹೊಟೇಲುಗಳಿಗೆ 
ಮಿತ್ರರೊಂದಿಗೆ ಹೋಗಿ ದುಡ್ಡನ್ನು ಅನಾವಶ್ಶ ಖರ್ಚು ಮಾಡಬೇಡ. ಪರೀಕ್ಷೆಯಲ್ಲಿ 
ಬರೇ ಪಾಸಾದರೆ ಪ್ರಯೋಜನವಿಲ್ಲ. ಆದಷ್ಟು ಹೆಚ್ಚು ಅಂಕ ಗಳಿಸಿ ರ್ಕಾಂಕು 
ಪಡೆಯಬೇಕು. ಚೆನ್ನಾಗಿ ಯೋಚಿಸಿ ನೋಡು. 


ಬೇರೇನೂ ವಿಷಯವಿಲ್ಲ. ನಿನಗೆ ಶುಭ ಹಾರೈಸುತ್ತೇನೆ. 


133 


ಪ್ರಬಂಧ್‌ : 


ಹಾಂವ್‌ ಮ್ಹಜ್ಮಾ ಆವಯ್‌ಬಾಪಾಯ್‌ ಸಂಗಿಂ ಜಿಯೆತಾಂ... ಆಮಿ ತೆಗಾಂ 
ಬುರ್ಲಿ. ಮ್ಹಜಿ ವ್ಹಡ್ಲಿ ಭಯ್ಣ್‌ ಶಾಲಿನಿ ಪಿಯುಸಿಂತ್‌ ಶಿಕ್ತಾ ಮ್ಹಜಿ ಧಾಕ್ಟಿ ಭಯ್ಜ್‌ 
ಸವಿತಾ ಪಾಂಚ್ವೇ ಕ್ಲಾಸಿಂತ್‌ ಆಸಾ. ಮ್ಹಜೆಂ ನಾಂವ್‌ ನವೀನ್‌. ಹಾಂವ್‌ ಆಟ್ಟೇ 
ಕ್ಲಾಸಿಂತ್‌ ಶಿಕ್ತಾ. ಆಮಿ ತೆಗಾಂಯ್‌ ಇಂಗ್ಲಿಶ್‌ ಮಾಧ್ಯಮಾಂತ್‌ ಶಿಕಪ್‌ ಜೊಡ್ತಾಂವ್‌. 


ಆಮ್ಚೊ ಬಾಬ್‌ (ಆನ್‌) ಕೊಲೆಜಿಂತ್‌ ವಿಗ್ಯಾನಾಚೊ ಪ್ರಾಧ್ಯಾಪಕ್‌. ತಾಕಾ 
ಧಾರಾಳ್‌ ಕಾಮ್‌ ಪಡ್ತಾ. ತೊ ಸಕಾಳಿಂ ಕಾಮಾಕ್‌ ಗೆಲ್ಕಾರ್‌ ಸಾಂಜೆರ್‌ ಘರಾ ಪಾವ್ತಾ. 
ಉಪ್ರಾಂತ್‌ ಥೊಡೊ ವೇಳ್‌ ವಿಶೆವ್‌ ಘೆವ್ನ್‌ ಆಮ್ಕಾಂ ಲಿಸಾಂವ್‌ ಶಿಕೊಂಕ್‌ ಕುಮಕ್‌ 
ಕರ್ತಾ. 


ಮಾಂಯ್‌ ಕಾಮಾಕ್‌ ವಚನಾ. ತೀ ಆಮ್ಚ್ಯಾ ಘರ್ಟೆಂ ಸಗ್ಳೆಂ ಕಾಮ್‌ ಭೋವ್‌ 
ಚತ್ರಾಯೆನ್‌ ಕರ್ತಾ. ರಾಂದಪ್‌ ಕರ್ಚೆಂ, ಆಯ್ದನಾಂ ಧುಂವ್ಚೆಂ, ವಸ್ತುರ್‌ ಉಂಬಳ್ಗೆಂ, 
ಕೋಯ್ರ್‌ ರಭಾಡ್ಜೆಂ, ಘರ್‌ ನಿತಳ್‌ ಕರ್ದೆಂ, ಇತ್ಯಾದಿ ಕಾಮ್‌ ಮ್ಹಳ್ಳಾರ್‌ ತಿಕಾ ವಿಶೇಸ್‌ 
ಮೋಗ್‌. 


ಆಮ್ಚಾ ಘರಾ ಮುಕಾರ್‌ ಫುಲಾಂಚೆಂ ವೊಡ್ತ್‌ ಆಸಾ. ತಾಂತುಂ ಗುಲೊಬ್‌, 
ಶಿಂವ್ತಿಂ, ದಸ್ಮಿಚಿಂ ಇತ್ಕಾದಿ ಫುಲಾಂ ಫುಲ್ತಾತ್‌. ಆಮಿ ಸಕ್ಡಾಂ ಮೆಳೊನ್‌ ವೊಡ್ತಾಂತ್ಲ್ಯಾ 
ರಭಾಡಾಂಕ್‌ ಈಟ್‌ ಆನಿ ಉದಕ್‌ ಫಾಲ್ತಾಂವ್‌. 


ಆಮಿ ಆಮ್ಚಾ ಅವಯ್‌ಬಾಪಾಯ್ತೊ ಮಸ್ತು ಮೋಗ್‌ ಕರ್ತಾಂವ್‌. ತಾಂಕಾಂ 
ಮರ್‌ಯಾದ್‌ ದೀವ್ನ್‌ ಚಲ್ತಾಂವ್‌. ತಾಂಚೆಂ ಉತರ್‌ ಕೆದಿಂಚ್‌ ಮಿರ್ವೊನ್‌ ಚಲನಾಂವ್‌. 
ಆಮ್ಚಿಂ ಆವಯ್‌ಬಾಪಯ್‌ ಆಮ್ಚೊ ಮೋಗ್‌ ಕರ್ತಾತ್‌. ಆಮ್ಚ್ಯಾ ದಿಸ್ಪಡ್ತ್ಯಾ ಜಿವಿತಾಕ್‌ 
ಆನಿ ಶಿಕ್ಪಾಕ್‌ ಗರ್ಡ್‌ ಆಸ್‌ಲ್ಲೊ ಸರ್ವ್‌ ವಸ್ತು ಹಾಡ್ನ್‌ ದಿತಾತ್‌. ಆಮಿ ಎಕಾಮೆಕಾಲಾಗಿಂ 
ರುಗ್ಡೆಂ ಕರಿನಾಂವ್‌. ಕೆದ್ನಾಂಯ್‌ ಸಮಾಧಾನಾನ್‌, ಪಾತ್ಮೆಣೆನ್‌ ಆನಿ ಮೊಗಾನ್‌ 
ಜಿಯೆತಾಂವ್‌. 


134 


ಪ್ರಬಂಧ : 


ನಾನು ನನ್ನ ತಾಯಿತಂದೆಯವರ ಒಟ್ಟಿಗೆ: ಜೀವಿಸುತ್ತೇನೆ. ನಾವು ಮೂವರು 
ಮಕ್ಕಳು. ನನ್ನ ಅಕ್ಕ ಶಾಲಿನಿ ಪಿಯುಸಿಯಲ್ಲಿ ಕಲಿಯುತ್ತಾಳೆ. ನನ್ನ ತಂಗಿ ಸವಿತಾ 
ಐದನೇ ತರಗತಿಯಲ್ಲಿದ್ದಾಳೆ. ನನ್ನ ಹೆಸರು ನವೀನ್‌. ನಾನು ಎಂಟನೇ ದರ್ಜೆಯಲ್ಲಿ 
ಕಲಿಯುತ್ತಿದ್ದೇನೆ. ನಾವು ಮೂವರೂ ಇಂಗ್ಲಿಷ್‌ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುತಿದ್ದೇವೆ. 


ನಮ್ಮ ತಂದೆ ಕಾಲೇಜಿನಲ್ಲಿ ವಿಜ್ಞಾನದ ಪ್ರಾಧ್ಯಾಪಕರು. ಅವರಿಗೆ ತುಂಬ ಕೆಲಸ. 
ಅವರು ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಸಂಜೆಗೆ ಮನೆಗೆ ಬರುತ್ತಾರೆ. ನಂತರ ಸ್ವಲ್ಪ 
ಹೊತ್ತು ವಿಶ್ರಾಂತಿ ಪಡೆದು, ನಮಗೆ ಪಾಠ ಕಲಿಯಲು ಸಹಾಯಮಾಡುತ್ತಾರೆ. 


ನಮ್ಮ ತಾಯಿ ಕೆಲಸಕ್ಕೆ ಹೋಗುವುದಿಲ್ಲ. ಅವಳು ನಮ್ಮ ಮನೆಯ ಎಲ್ಲ 
ಕೆಲಸಗಳನ್ನು ಅತೀ ಜಾಗ್ರತೆಯಿಂದ ಮಾಡುತ್ತಾಳೆ. ಅಡುಗೆ ಮಾಡುವುದು, ಪಾತ್ರೆ 
ತೊಳೆಯುವುದು, ಬಟ್ಟೆ ಒಗೆಯುವುದು, ಕಸ ಗುಡಿಸುವುದು, ಮನೆ ಶುಚಿಮಾಡುವುದು 
ಇತ್ಯಾದಿ ಕೆಲಸಗಳೆಂದರೆ ಅವಳಿಗೆ ಬಹಳ ಪ್ರೀತಿ. 


ನಮ್ಮ ಮನೆಯ ಮುಂದೆ ಹೂತೋಟವಿದೆ. ಅದರಲ್ಲಿ ಗುಲಾಬಿ, ಸೇವಂತಿಗೆ, 
ದಾಸವಾಳ ಇತ್ಯಾದಿ ಹೂಗಳು ಅರಳುತ್ತವೆ. ನಾವೆಲ್ಲರೂ ಸೇರಿ ತೋಟದಲ್ಲಿದ್ದ 
ಗಿಡಗಳಿಗೆ ಗೊಬ್ಬರ ಮತ್ತು ನೀರನ್ನು ಹಾಕುತ್ತೇವೆ. 


ನಾವು ನಮ್ಮ ತಾಯಿತಂದೆಯವರನ್ನು ತುಂಬ ಪ್ರೀತಿಸುತ್ತೇವೆ. ಅವರನ್ನು 
ಗೌರವದಿಂದ ಕಾಣುತ್ತೇವೆ. ಅವರ ಮಾತನ್ನು ಎಂದಿಗೂ ಮೂರಿ ನಡೆಯುವುದಿಲ್ಲ. 
ನಮ್ಮ ತಾಯಿತಂದೆಯರು ನಮ್ಮನ್ನು ಪ್ರೀತಿಸುತ್ತಾರೆ. ನಮ್ಮ ದೈನಂದಿನ ಜೀವನಕ್ಕೆ 
ಮತ್ತು ಶಿಕ್ಷಣಕ್ಕೆ ಅಗತ್ಯವಿರುವ ಎಲ್ಲಾ ವಸ್ತುಗಳನ್ನು ತಂದುಕೊಡುತ್ತಾರೆ. ನಾವು 
ನಮ್ಮೊಳಗೆ ಜಗಳವಾಡುವುದಿಲ್ಲ. ಯಾವಾಗಲೂ ಶಾಂತಿ, ನಂಬಿಕೆ ಮತ್ತು ಪ್ರೀತಿಯಿಂದ 
ಬಾಳುತ್ತೇವೆ. 


WORLD KONKANI LIBR 


॥॥( 


135 Accn No :002820 


ಪ್ರಬಂಧ್‌ : 
ಆಮ್ಚೊ ದೇಶ್‌ ಭಾರತ್‌ 


ಉತ್ತರಾಚ್ಛಾ ಹಿಮಾಲಯ ಪರ್ವತಾ ಥಾವ್ನ್‌ ದಕ್ಷಿಣಾಚ್ಕಾ ಕನ್ಯಾಕುಮಾರಿ ಪರ್ಯಾಂತ್‌ 
ವಿಸ್ತಾರುನ್‌, ಪೂರ್ವ್‌ ಪಶ್ಚಿಮ್‌ ದಿಶೆಂನಿ ದರ್‌ಯಾವರ್ವಿಂ ಆವೃತ್‌ ಜಾಲ್ಲೊ ಆಮ್ಚೊ 
ದೇಶ್‌ ಭಾರತ್‌, ಉತ್ತಮ್‌ ಸಂಸ್ಕೃತಿ, ನಾಗರಿಕ್‌ಪಣ್‌ ಆನಿ ಮಿತ್ರಾ೦-ಸಯ್ರ್ರಾಂಚ್ಕಾ 
ಸತ್ಕಾರಾಂಕ್‌ ನಾಂವ್‌ ವ್ಹೆಲ್ಲೊ ಗಾಂವ್‌ ಜಾವ್ನ್‌ ವಾಡೊನ್‌ ಆಯ್ಲಾ. ಸಬಾರ್‌ ಪರ್ವತ್‌ 
ಪಂಕ್ತಿ ಆನಿ ಜಾಯ್ತ್ಯೊ ಲ್ಹಾನ್‌ ವ್ಹಡ್‌ ನ್ಹಂಯೊಂ ತಾಂತುಂ ಆಸೊನ್‌, ಧಾರಾಳ್‌ 
ಫಳಾಭರಿತ್‌ ಪ್ರದೇಶಾಂನಿ ತೊ ಭರ್ಲಾ. 


ಉತ್ತರಾಂತ್‌ ಗಂಗೆ, ಯಮುನೆ, ಬ್ರಹ್ಮಪುತ್ರಾ, ನರ್ಮದಾ ನ್ಹಂಯಾಂ೦ವರ್ವಿಂ 
ವಿಶಾಲ್‌ ಥರಾನ್‌ ಸಮೃದ್ಧ್‌ ಜಾಲಾ ತಶೆಂಚ್‌ ದಕ್ಷಿಣಾಂತ್‌ ಗೋದಾವರಿ, ಶರಾವತಿ, 
ಕಾವೇರಿ, ನೇತ್ರಾವತಿ ನ್ಹಂಯಾ೦ ಥಾವ್ನ್‌ ಅಪಾರ್‌ ಉದ್ಕಾ ಸಂಪತ್ತಿ ಆಮ್ಕಾಂ ಲಾಭ್ಲ್ಯಾ. 


ಭಾರತಾಂತ್‌ ಜಾಯ್ತೆಕಡೆನ್‌ ಪಾಚ್ಚ್ಯಾ ರಂಗಾನ್‌ ಸೊಭ್ಚ್ಯಾ ರಾನಾಂಚೊ ಜಮೊಚ್‌ 
ದಿಸ್ತಾ. ಸಬಾರ್‌ ನ್ಹಂಯಾಂಚ್ಕಾ ಉದ್ಕಾಚೊ ಆಸ್ರೊ ಆಸ್‌ಲ್ಲೆವರ್ವಿಂ ವಿವಿಧ್‌ ರೂಕ್‌ 
ರಭಾಡಾಂ ಆಸ್‌ಲ್ಲಿಂ ರಾನಾ೦ ವಾಡೊನ್‌ ರಾವ್ಗ್ಯಾಂತ್‌. ಬಯ್ಲ್‌ ಪ್ರದೇಶಾಂನಿ 
ಗೋಂವ್‌, ತಾಂದುಳ್‌, ನಾತ್ನೊ, ಜಂದ್ಫೊ, ಕೊಬು, ಮಾಡ್‌, ಫೊಪಳ್‌ ಇತ್ಕಾದಿಂಚಿಂ 
ಬೆಳಿಂ ತಶೆಂಚ್‌ ಪಿಯೆಂವ್ಚಾ ಖಾತಿರ್‌ ಉಪಯೋಗ್‌ ಕರಾ ಕಾಪ್ಕಿ ಚಾ ಇತ್ಕಾದಿಂಚಿ೦ 
ತೊಟಾಂ ಭಾರತಾಚ್ಕಾ ವಿವಿಧ್‌ ಪ್ರದೇಶಾಂನಿ ದಿಸ್ತಾತ್‌. 


ಭಾಂಗಾರ್‌, ಲೊಂಕಾಡ್‌, ಅಲ್ಕುಮಿನಿಯಮ್‌ ಇತ್ಕಾದಿಂಚೆ ನಿಕ್ಷೇಷ್‌ ತಶೆಂಚ್‌ 
ಪೆಟ್ರೋಲಿಯಮ್‌ ಆನಿ ಫಾತ್ರಾ-ಇಂಗ್ಟ್ಯಾಚ್ಮೊ ಖಣಿಯೊ೦ಯ್‌ ಆಮ್ಚ್ಯಾ ದೇಶಾಂತ್‌ 
ಆಸಾತ್‌. 


ಮಹಾತ್ಮಾ ಗಾಂಧಿ, ಜವಾಹರ್‌ಲಾಲ್‌ ನೆಹರು, ವಲ್ಲಭಭಾಯಿ ಪಟೇಲ್‌ ತಸಲೆ 
ದೇಶ್‌ಪ್ರೇಮಿ ತಶೆಂಚ್‌ ಸಂಗೀತ್‌, ಸಾಹಿತ್ಕ್‌ ಆನಿ ವಿಗ್ಮಾನ್‌ ಕ್ಲೇತ್ರಾಂನಿ ಘೊಳೊನ್‌ 
ಪ್ರಖ್ಯಾತ್‌ ಜಾಲ್ಲೆ ಸಬಾರ್‌ ಮಾನೆಸ್ತ್‌ ಭಾರತಾಂತ್‌ ಜಲ್ಮೊನ್‌, ಆಪ್ಲ್ಯಾ ಕ್ಲೇತ್ರಾಂನಿ 
ತಾಣಿಂ ಧಾರಾಳ್‌ ಸೆವಾ ದಿಲ್ಕಾ. ಸಂವ್ಸಾರಾರ್‌ ಪ್ರಸಿದ್ಧ್‌ ಜಾಲ್ಲಿಂ ತಾಜ್‌ಮಹಲ್‌, 
ಫತೇಪುರ್‌ ಸಿಕ್ರಿ, ತಾಂಬ್ಲೆಂ ಕೊಟೆಂ, ಕುತುಬ್‌ಮಿನಾರ್‌ ಇತ್ಯಾದಿ ಬಾಂದ್ಪಾಂ, ಸಬಾರ್‌ 
ಪ್ರೇಕ್ಷಕಾಂಚೆ ಜಾಗೆ ಆನಿ ವಿವಿಧ್‌ ಪುಣ್ಮಕ್ಷೇತ್ರಾಂ ಭಾರತಾಂತ್‌ ಆಸಾತ್‌. 


136 


ne 


ಪ್ರಬಂಧ : 


ನಮ್ಮ ದೇಶ ಭಾರತ 


ಉತ್ತರದಲ್ಲಿ ಹಿಮಾಲಯ ಪರ್ವತದಿಂದ ದಕ್ಷಿಣದ ಕನ್ಶಾಕುಮಾರಿವರೆಗೆ ವಿಸ್ತರಿಸಿ, 
ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಸಮುದ್ರಗಳಿಂದ ಆವರಿಸಲ್ಪಟ್ಟಿರುವ ನಮ್ಮ ದೇಶ ಭಾರತ, 
ಉತ್ತಮ ಸಂಸ್ಕೃತಿ, ನಾಗರಿಕತೆ ಮತ್ತು ಸ್ನೇಹ-ಆತಿಥ್ಯಗಳ ಬೀಡಾಗಿ ಬೆಳೆದುಬಂದಿದೆ. 
ಹಲವಾರು ಪರ್ವತ ಶ್ರೇಣಿಗಳಿಂದಲೂ ಅನೇಕ ಸಣ್ಣ ದೊಡ್ಡ ನದಿಗಳಿಂದಲೂ ಕೂಡಿ 
ತುಂಬಾ ಫಲವತ್ತಾದ ಪ್ರದೇಶಗಳನ್ನು ಹೊಂದಿದೆ. 


ಉತ್ತರದಲ್ಲಿ ಗಂಗೆ, ಯಮುನೆ, ಬ್ರಹ್ಮಪುತ್ರಾ, ನರ್ಮದಾ ನದಿಗಳಿಂದ ವಿಸ್ತಾರವಾಗಿ 
ಸಮೃದ್ಧಿ ಹೊಂದಿದೆ ಹಾಗೂ ದಕ್ಷಿಣದಲ್ಲಿ ಗೋದಾವರಿ, ಶರಾವತಿ, ಕಾವೇರಿ, ನೇತ್ರಾವತಿ 
ನದಿಗಳಿಂದ ಅಪಾರವಾದ ಜಲ ಸಂಪತ್ತು ನಮಗೆ ದೊರಕಿದೆ. 


ಭಾರತದ ಎಲ್ಲೆಡೆಯಲ್ಲಿಯೂ ಹಸಿರಿನಿಂದ ಕಂಗೊಳಿಸುವ ಅಪಾರವಾದ ವನರಾಶಿಯು 
ಕಾಣಿಸುತ್ತಿದೆ. ಹಲವು ನದಿಗಳ ನೀರಿನ ಆಸರೆಯಿಂದ ವಿವಿಧ ಮರಗಿಡಗಳಿರುವ 
ಕಾಡುಗಳು ಬೆಳೆದು ನಿಂತಿವೆ. ಬಯಲು ಪ್ರದೇಶಗಳಲ್ಲಿ ಗೋಧಿ, ಅಕ್ಕಿ, ರಾಗಿ, ಜೋಳ, 
ಕಬ್ಬು, ತೆಂಗು, ಅಡಿಕೆ ಇತ್ಯಾದಿ ಬೆಳೆಗಳು ಹಾಗೂ ಪಾನೀಯಕ್ಕಾಗಿ ಬಳಸಲಾಗುವ ಕಾಫಿ, 
ಚಾ, ಇತ್ಕಾದಿಗಳ ತೋಟಗಳು ಭಾರತದ ವಿವಿಧ ಪ್ರದೇಶಗಳಲ್ಲಿ ಕಾಣಸಿಗುತ್ತವೆ. 


ಚಿನ್ನ, ಕಬ್ಬಿಣ, ಅಲ್ಯೂಮಿನಿಯಂ ಮುಂತಾದ ಖನಿಜ ನಿಕ್ಷೇಪಗಳೂ 


ಪೆಟ್ರೊಲಿಯಮ್‌, ಕಲ್ಲಿದ್ದಲುಗಳ ಗನಿಗಳೂ ನಮ್ಮ ದೇಶದಲ್ಲಿವೆ. 


ಮಹಾತ್ಮಾ ಗಾಂಧಿ, ಜವಾಹರ್‌ಲಾಲ್‌ ನೆಹರು, ವಲ್ಲಭಬಾಯಿ ಪಟೇಲ್‌ ಮುಂತಾದ 
ದೇಶಪ್ರೇಮಿಗಳೂ, ಸಂಗೀತ, ಸಾಹಿತ್ಯ, ವಿಜ್ಞಾನದ ಕ್ಷೇತ್ರಗಳಲ್ಲಿ ದುಡಿದು ಹೆಸರುವಾಸಿಯಾದ 
ಹಲವು ಮಹನೀಯರೂ ಭಾರತದಲ್ಲಿ ಜನಿಸಿ, ತಮ್ಮ ಕ್ಷೇತ್ರಗಳಲ್ಲಿ ಅಪಾರ ಸೇವೆ 
ಸಲ್ಲಿಸಿದ್ದಾರೆ. ಲೋಕದಲ್ಲಿ ಪ್ರಸಿದ್ಧವಾದ ತಾಜ್‌ಮಹಲ್‌, ಫತೇಪುರ್‌ ಸಿಕ್ರಿ, ಕೆಂಪುಕೋಟೆ, 
ಕುತುಬ್‌ಮಿನಾರ್‌ ಇತ್ಕಾದಿ ಕಟ್ಟಡಗಳೂ, ಹಲವಾರು ಪ್ರೇಕ್ಷಣೀಯ ಸ್ಥಳಗಳೂ, ವಿವಿಧ 
ಪುಣ್ಮಕ್ಷೇತ್ರಗಳೂ ಭಾರತದಲ್ಲಿರುವುವು. 


137 


ಪ್ರಬಂಧ್‌ : 


ಮನ್ಶಾಚ್ಕಾ ಜಿವಿತಾಂತ್‌ ಭಲಾಯ್ಕಿ ಅತೀ ಮಹತ್ವಾಚೊ ವಿಶಯ್‌. ಆತಾಂಚ್ಯಾ 
ಕಾಳಾರ್‌ ಮನ್ಶಾಚಿ ಲೋಕಿಕ್‌ ಗ್ರೇಸ್ತ್‌ಕಾಯ್‌ ಚಡ್ಲಾ, ಜಾಲ್ಕಾರೀ ತಾಚಿ ಮಾನಸಿಕ್‌ 
ಆನಿ ದಯ್ದ್ಹೀಕ್‌ ಭಲಾಯ್ಕಿ ಜಾಯ್‌ ಪುರ್ತಿ ನಾ. ಉದ್ಯಮಾಂ, ನಗರೀಕರಣ್‌ ಆನಿ 
ಪರಿಸರ್‌ ಪ್ರದೂಶಣಾಚ್ಕಾ ಪ್ರಭಾವಾವರ್ವಿಂ ತಾಚಿ ಭಲಾಯ್ಕಿ ಉಣಿ ಜಾಯಿತ್ತ್‌ ಆಯ್ಲ್ಯಾ. 
ತಾಕಾ ನಿತಳ್‌ ಉದಕ್‌, ಶುದ್ಧ್‌ ವಾರೆಂ ಆನಿ ಪ್ರಕೃತೆ ಥಾವ್ನ್‌ ಉಬ್ಬಲ್ಲ್ಯಾ ಖಾಣಾಂಚಿ 
ಗರ್ಜ್‌ ಆಸಾ. 

ಮನ್ಶಾಕ್‌ “ಭಲಾಯ್ಕಿಚ್‌ ಗ್ರೇಸ್ತ್‌ಕಾಯ್‌'' ಮ್ಹಳ್ಕಾರ್‌ ಚೂಕ್‌ ಜಾಯ್ಕಿ ನಾ. 
ತಾಚೆಲಾಗಿಂ ಧನ್‌ ಆನಿ ಗ್ರೇಸ್ತ್‌ಕಾಯ್‌ ಕಿತ್ಲಿ ಆಸ್ಲ್ಯಾರ್‌ಯೂ, ಭಲಾಯ್ಕಿ ಸಾರ್ಕಿ ನಾ 
ಜಾಲ್ಕಾರ್‌ ಆಪ್ಣಾಚಿ ಗ್ರೇಸ್ಟ್‌ಕಾಯ್‌ ತಾಕಾ ಭೊಗುಂಕ್‌ ಜಾಯ್ನಾ. ಜಿವಿತ್‌ ಸುಖಾಚೆಂ, 
ಜಾಂವ್ಕ್‌ ಆನಿ ಮತ್‌ ಹುಮೆದಿನ್‌ ಆಸೊಂಕ್‌, ಭಲಾಯ್ಕಿ ಮುಖ್ಯ. ಮನ್ಶಾನ್‌ 
ಭಲಾಯ್ಕೆಂತ್‌ ಆಸೊಂಕ್‌ ಪಿಡೆವಿಣೆಂ ತಾಣೆಂ ಜಿಯೆಂವ್ಚೆಂ ಮಾತ್ರ್‌ ನ್ಹಯ್‌, ತಾಣೆಂ 
ದಯ್ದೀಕ್‌ ಆನಿ ಮಾನಸಿಕ್‌ ಥರಾನ್‌ ಬರೇ ಸ್ಥಿತೆರ್‌ ಆಸಾಜೆ. 

ಆಮಿ ಸೆಂವ್ಹೆಂ ಖಾಣ್‌ ಗಡೆ ಪರ್ಮಾಣೆ ಆಸಜೆ ಶಿವಾಯ್‌ ಗರ್ವೆಕ್‌ ಮಿಕ್ಟೊನ್‌ 
ಆಸೊಂಕ್‌ ನಜೊ. ತೆಂ ಸಮತೂಕಾಚೆಂ ಖಾಣ್‌ ಜಾವ್ನ್‌ ತಾಂತುಂ ಪುಶ್ಚಿಕರ್‌ 
ವಾಂಟೊಯೂ ಆಸೊಂಕ್‌ ಜಾಯ್‌. ಆಮ್ಚ್ಯಾ ಖಾಣಾಂತ್‌ ಜಾಯ್‌ ಪುರ್ತ್ಯಾ ಪ್ರಮಾಣಾರ್‌ 
ಪ್ರೊಟೀನ್‌, ವಿಟಮಿನ್‌, ಖನಿಜಾಂ, ಲವಣಾಂ, ಪಿಶ್ಟ್‌ ಮಾತ್ರ್‌ ನ್ಹಯ್‌ ಆಸ್ತಾಂ, 
ಫಳ್‌ವಸ್ತು ಆನಿ ಕಾಂದೆ, ಕಣ್ಣಿ ಆಸ್‌ಲ್ಲೆಂ ಸಂಪೂರ್ಡ್‌ ಖಾಣ್‌ ಜಾಂವ್ಕ್‌ ಜಾಯ್‌. 
ಜಿರ್ತೊಣೆಚಿ ಕ್ರಿಯಾ ಸಾರ್ಕಿ ಆಸೊಂಕ್‌ ಪಾಚ್ವ್ಯಾ ಪಾಲ್ಕಾಚಿ ರಾಂದ್ವಯ್‌ ಸೆಂವ್ಚಿ ಗರ್‌. 

ಮಾನಸಿಕ್‌ ಭಲಾಯ್ಕಿ ಬರಿ ಆಸಾಜೆ ತರ್‌, ಬರ್ಕೊ ಸವಯೊ, ಸುಸಂಸ್ಕತಿ 
ತಶೆಂಚ್‌ ಬರೆಂ ನಡ್ತೆಂ ಆನಿ ಉಲೊವ್ಹೆಂ ಆಸಾಜೆ. ಆಮಿ ಚಲಂವ್ಚೇ ವೃತ್ತೆಂತ್‌ ಆನಿ 
ಕರ್ಹ್ಯಾ ಕಾಮಾಂನಿ ಸಂತೊಸ್‌ ಆನಿ ಹುಮೆದ್‌ ಆಸಾಜೆ. ಜಾಯ್‌ ಪುರ್ತೆಂ ವ್ಯಾಯಾಮ್‌ 
ಕರ್ನ್‌ ಅವಶ್ಶ್‌ ಆಸ್‌ಲ್ಲಿ ನೀದ್‌ಯೂ ಪಡಾಜೆ. ಅಶ್ಲೀಲ್‌ ಸಾಹಿತ್ಕ್‌ ಆನಿ ಚಲನ್‌ಚಿತ್ರಾಂ, 
ಉದ್ರೇಕ್‌ ಕರ್ಚೊ ಸಂಗ್ತಿ ತಶೆಂಚ್‌ ಧುಂವ್ರಾಪಾನ್‌, ದ್ರವ್ಮ್‌ ಆನಿ ಆಮಾಲ್‌ ಪೀವನಾ 
ಥಾವ್ನ್‌ ಪಯ್ಸ್‌ ಆಸ್ಚೆಂ ಬರೆಂ. : ನಿತಳ್‌ ಪರಿಸರಾಂತ್‌ ಜಿಯೆವ್ನ್‌, ಸದಾಂನೀತ್‌ 
ಕಾಮಾಂನಿ ಮಗ್ನ್‌ ಜಾವ್ನ್‌, ಪಾಡ್‌ ಸವಯಾಂ ಥಾವ್ನ್‌ ಪಯ್ಸ್‌ ಆಸೊನ್‌ ಮತ್‌ 
ಸಂತೊಸ್‌ಭರಿತ್‌ ಆಸ್ಲ್ಯಾರ್‌, ಸುಖಾಚಿ ಭಲಾಯ್ಕಿ ಲಾಭ್ತಲಿ ಮ್ಹಳ್ಳ್ಯಾಂತ್‌ ದುಬಾವ್‌ 
ನಾ. 


138 


ಪ್ರಬಂಧ : 


ನಮ್ಮ ಆರೋಗ್ಯ 


ಮಾನವನ ಜೀವನದಲ್ಲಿ ಆರೋಗ್ಯವು ಅತೀ ಮಹತ್ವದ ವಿಷಯ. ಈಗಿನ 
ಕಾಲದಲ್ಲಿ ಮನುಷ್ಯನ ಭೌತಿಕ ಸಂಪತ್ತು ಹೆಚ್ಚಿದೆ, ಆದರೂ ಆತನಿಗೆ ಮಾನಸಿಕ ಮತ್ತು 
ದೈಹಿಕ ಆರೋಗ್ಯ ಸಮರ್ಪಕವಾಗಿಲ್ಲ. ಉದ್ದಿಮೆಗಳು, ನಗರೀಕರಣ ಮತ್ತು ಪರಿಸರ 
ಮಾಲಿನ್ಯಗಳ ಪ್ರಭಾವದಿಂದಾಗಿ ಆತನ ಆರೋಗ್ಯ ಕುಸಿಯತೊಡಗಿದೆ. ಆತನಿಗೆ ಶುದ್ದ 
ನೀರು, ಶುದ್ಧ ಗಾಳಿ ಮತ್ತು ನಿಸರ್ಗದತ್ತವಾದ ಆಹಾರಗಳ ಅವಶ್ಯಕತೆ ಇದೆ. 


ಮಾನವನಿಗೆ “ಆರೋಗ್ಯವೇ ಸಂಪತ್ತು” ಎಂದರೆ ತಪ್ಪಾಗಲಾರದು. ಆತನ ಹತ್ತಿರ 
ಧನ ಮತ್ತು ಐಶ್ವರ್ಯ ಎಷ್ಟೇ ಇದ್ದರೂ, ಆರೋಗ್ಯ ಸರಿಯಿಲ್ಲದಿದ್ದರೆ ತನ್ನ 
ಐಶ್ವರ್ಯವನ್ನು ಅನುಭವಿಸಲಿಕ್ಕಾಗುವುದಿಲ್ಲ. ಜೀವನವು ಸುಖದಾಯಕವಾಗಲು ಮತ್ತು 
ಮನಸ್ಸು ಉತ್ಸಾಹದಿಂದಿರಲು ಆರೋಗ್ಯ ಮುಖ್ಯ. ಮಾನವನು ಆರೋಗ್ಯದಿಂದಿರಲು 
ಕೇವಲ ರೋಗವಿಲ್ಲದೆ ಜೀವಿಸುವುದು ಮಾತ್ರವಲ್ಲ, ಆತನು ದೈಹಿಕ ಮತ್ತು ಮಾನಸಿಕವಾಗಿ 
ಉತ್ತಮ ಸ್ಥಿತಿಯಲ್ಲಿರಬೇಕು. 
ನಾವು ಸೇವಿಸುವ ಆಹಾರವು ಮಿತವಾಗಿರಬೇಕೇ ಹೊರತು ಅತಿಯಾಗಬಾರದು. 
ಅದು ಸಮತೂಕದ ಆಹಾರವಾಗಿ ಪೌಷ್ಟಿಕ ಅಂಶಗಳನ್ನು ಒಳಗೊಂಡಿರಬೇಕು. ನಮ್ಮ 
ಆಹಾರವು ಸಾಕಷ್ಟು ಪ್ರಮಾಣದಲ್ಲಿ ಪ್ರೋಟೀನು, ವಿಟಮಿನ್‌, ಖನಿಜ, ಲವಣ, ಪಿಷ್ಟಗಳು 
ಅಲ್ಲದೆ ಹಣ್ಣು ಹಂಪಲು ಮತ್ತು ಗೆಡ್ಡೆಗೆಣಸುಗಳೂ ಸೇರಿದ ಸಂಪೂರ್ಣ ಆಹಾರವಾಗಿರಬೇಕು. 
ಜೀರ್ಣಕ್ರಿಯೆಯು ಸುಗಮವಾಗಿರಲು ಹಸಿರು ಸೊಪ್ಪು ತರಕಾರಿಗಳನ್ನು ಸೇವಿಸುವುದೂ 
ಅಗತ್ಯ. 
ಮಾನಸಿಕ ಆರೋಗ್ಯ ಉತ್ತಮವಾಗಿರಬೇಕಾದರೆ ಒಳ್ಳೆಯ ಅಭ್ಯಾಸ, ಸುಸಂಸ್ಕೃತಿ, 
ಒಳ್ಳೆಯ ನಡೆ ನುಡಿಗಳನ್ನು ಹೊಂದಿರಬೇಕು. ನಾವು ಮಾಡುವ ವೃತ್ತಿ ಮತ್ತು 
.. ಕೆಲಸಕಾರ್ಯಗಳಲ್ಲಿ ಸಂತೋಷ ಮತ್ತು ಉತ್ಸಾಹಗಳಿರಬೇಕು. ಸಾಕಷ್ಟು ವ್ಯಾಯಾಮವನ್ನು 
ಮಾಡಿ ಅವಶ್ಯವಾದ ನಿದ್ದೆಯೂ ಬೀಳುವಂತಾಗಬೇಕು. ಅಶ್ಲೀಲ ಸಾಹಿತ್ಯ ಮತ್ತು 
ಚಲನಚಿತ್ರ, ಉದ್ರೇಕಕಾರಿ ಸಂಗತಿಗಳು ಹಾಗೂ ಧೂಮಪಾನ, ದ್ರವ್ಯ ಮತ್ತು ಅಮಲು 
ಪದಾರ್ಥಗಳ ಸೇವನೆಗಳಿಂದ ದೂರವಿರಬೇಕು. ಶುದ್ಧವಾದ ಪರಿಸರದಲ್ಲಿ ಜೀವಿಸಿ, 
ಸದಾಕಾಲ ಕೆಲಸ ಕಾರ್ಯಗಳಲ್ಲಿ ತತ್ಪರರಾಗಿದ್ದು, ಕೆಟ್ಟ ಹವ್ಕಾಸಗಳಿಂದ ದೂರವಾಗಿದ್ದು, 
ಮನಸ್ಸನ್ನು ಸಂತೋಷಕರ ಸ್ಥಿತಿಯಲ್ಲಿಟ್ಟರೆ ಸುಖಕರ ಆರೋಗ್ಯ ಲಭಿಸುವುದರಲ್ಲಿ 


', ಸಂಶಯವಿಲ್ಲ. 
82h 
PEE ° 


ಕೊಂಕಣಿ ಸಂಸ್ಥೊ 
ಸಾಂ. ಲುವಿಸ್‌ ಕೊಲೆಜ್‌ 
ಮಂಗ್ಳುರ್‌ - 575 003. 


ಜಃ — 2 ಗಾ 
ಭಾಶಾಂತರ್‌ : ಎಡ್ವರ್ಡ್‌ ನೊರೊನ್ಹಾ 


2. ವೊವಿಯೊ ಆನಿ ವೇರ್ಸ್‌ 1500 


“ಅಮರ್‌ ಕೊಂಕಣಿ'' ಶಣ್ಮಾಸಿಕಾಚಿ ವರ್ಗಣಿ 
ವರ್ನಣೆಚಿ ದರ್‌ ಎಕಾ ವರ್ಸಾಕ್‌ ರುಪಯ್‌ 40/- 


ಸೋನ್‌ ವರ್ಸಾಂಕ್‌ ರುಪಯ್‌ 75/-; ಜಿಣ್‌ಭರ್‌ ಸಾಂದೆಪಣ್‌ ರುಪಯ್‌ 500/- 


ಲೇಕನಾಂಕ್‌ ಸ್ವಾಗತ್‌ 


CP) ಹನಿ ದ್ಯ ಈ ಷ್ಟಿ ತ! 
ಅಮರ್‌ ಕೊಂಕಣಿ” ಸಂಶೊದನಾತ್ಮಕ್‌, ವಿಮರ್ಶಾತ್ಮಕ್‌ ಆನಿ ವಿಚಾರಾತ್ಮಕ್‌ 


ಲೇಕನಾಂಕ್‌ ಸ್ತಾಗತ್‌ ಕರಾ. 


ಸುಚನಾಂ-ಸಲಹಾಂಕ್‌ ಸ್ವಾಗತ್‌ ಕರ್ತಾ. 


೫೦ಪರ್ಕ್‌ ಕರುಂಕ್‌ ವಾ ವರ್ಗಣಿ ಧಾಡುಂಕ್‌ ವಿಳಾಸ್‌ 


THE DIRECTOR 
INSTITUTE OF KONKANI 
ST ALOYSIUS COLLEGE 


MANGALORE - 575 003. 


SNPS NIIP SAYS 


ಕೊಂಕಣಿ ಸಂಸ್ಥೊ 
ಸಾಂ. ಲುವಿಸ್‌ ಕೊಲೆಜ್‌, ಮಂಗ್ಳುರ್‌- 575 093. 


ಸ್ಥಾಕಕೋತ್ತರ್‌ ಕೊಂಕಣಿ ಡಿಪ್ಲೊಮಾ ಕರೆಸ್ಬೊಂಡೆನ್ಸ್‌ ಕೋರ್ಸ್‌ 
POST-GRADUATE DIPLOMA CORRESPONDENCE COURSE 
IN KONKANI LANGUAGE & LITERATURE 
ಡಿ ಕ್ಲಾಸಿಕ್‌ ಯೇನಾಸ್ತಾಂ ಘರಾಚ್‌ ಬಸೊನ್‌ ಶಿಕ್ಚೆಂ 
ದೋನ್‌ ವರ್ಸಾಂಚೆಂ ಅಧ್ಯಯನ್‌ 
ನೋಟ್ಸ್‌ ತಪ್ಪಾಲಾ ಮುಕಾಂತ್ರ್‌ ಪಾವಿತ್‌ ಜಾತಾ 
1997 ಜುಲಾಯ್‌ ಥಾವ್ನ್‌ ಆರಂಭ್‌ 


2 ಶುಲ್ಕ್‌ ವರ್ಸಾಕ್‌: ನೋಟ್ಸ್‌ - ರು. 400.00 
ತಪ್ಪಾಲ್‌ ಖರ್ಜ್‌ - ರು. 100.00 
0 ಒಟ್ಟುಕ್‌ ರು. 500/- ಮುಂಗಡ್‌ ಭರಿಜಯ್‌ 

(ಐವಜ್‌ 71.0./0.0. ವಾ ಖುದ್ದ್‌ ಹಾಡ್ನ್‌ ದೀಜಯ್‌) 
ಡಿ ಅರ್ಲಿ ಪಾವಿತ್‌ ಜಾಂವ್ಕ್‌ ನಿಮಾಣಿ ತಾರಿಕ್‌' - ಜೂನ್‌ 15 


ದುಸ್ರೆಂ ವರಸ್‌ 
ಕೊಂಕ್ಣಿ ಭಾಶೆಚಿ, ಸಾಹಿತ್ಯಾಚಿ ಚರಿತ್ರಾ 1. ಕೊಂಕ್ಣಿಜನಪದ್‌ 
2. ಭಾರತೀಯ್‌, ಪಾಶ್ಚಿಮಾತ್ಕ್‌, ವಿಮರ್ಸೊ 


ತಿ. ಕೊಂಕ್ಣಿ ಭಾಶಾಶಾಸ್ತಿರ್‌ 
4. ಕೊಂಕ್ಣಿ-ಕನ್ನಡಸಾಹಿತಿಕ್‌ ಸಂಬಂಧ್‌ 


ಅರಾ ಖಾ ಯಾ ಖು ಯು ಖು ಲಾ ಖಾ ಬಮುಖಾಖಬಾಖಾಮಾಖೂ 
2೫ ಇ |4|: 
J ale ¢ - 
ಹ ಕ | 
i 


ಕ್ಲ ಕೊಣೆಂಯ್‌ ಹ್ಯಾ ಕೋರ್ಸಾಕ್‌ ಅರ್ತಿ 4 


ಚಡಿತ್‌ ವಿವರಾಕ್‌ ಸಂಪರ್ಕ್‌ ಕರಾ : 

ಪ್ರೊ! ಬೆನೆಟ್‌ ಪಿಂಟೊ ಮಾ! ಪ್ರಶಾಂತ್‌ ಮಾಡ್ತಾ, ಜೆ.ಸ. 
ಕಾರ್ಯಕಾರಿ ದಿರೆಕ್ತೊರ್‌ - ಡಿಪ್ಲೊಮಾ ಪ್ರಿನ್ಸಿಪಾಲ್‌ 

ಫೋನ್‌ : 426143 ಫೋನ್‌ : 426143 


Printed at Codialbail Press, Mangalore - 3. Ph.: 211113, 440617. Email: codialbail @satyam.net.in. 


